ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ ಬೆಂಗಳೂರು, ಗುರುವಾರ, ಫೆಬ್ರವರಿ ೯ , ೨೦೧೨ ( ಮಾಘ ೨೦ , ಶಕ ವರ್ಷ ೧೯೩೩) ಸಂಚಿಕೆ ೬ 

ಭಾಗ - ೫ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 

ಜಾಹೀರಾತುಗಳು , ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


PROCEEDINGS OF THE KARNATAKA STATE BOARD OF WAKFS , BANGALORE -560 052 
Sub : Registration of property bearing survey number 105/ A Khata Number 213, Murgeshpalya , Kodihalli, Northern Hobli, 

Bangalore . 


Ref: 1. Inquiry Report No. BNU /03/REG / 2006 , Dated 13-6 - 2011 of the Inquiry Officer; 

2 . Resolution No. 11 dated 29 - 10 - 2011 of the Board . 


PREAMBLE: 


There was a complaint from the residents about the establishment and management of Shahi Masjid , HAL Township , 
Bangalore. It was suggested that the property be registered under the provisions of the Wakfs Act, 1995. The details of the property 
were collected and an inquiry was ordered . The parties appeared and placed their defence. It was revealed that the property 
belongs to a Trust registered under the Trust Act. It was purchased out of donations from the public . It was purchased for the 
purpose of establishment of Masjid . The Board appointed the then Chief Executive Officer to inquire and report . The Officer after 
serving notice in Form 29 under Rule 38 (3 ) of the Karnataka Wakf Rules read with Section 40 (3) of the Wakfs Act, 1995 and 
providing sufficient opportunity to the rival parties and hearing them in detail has submitted his report recommending registration of 
the entire property measuring north to south 70 feet and east to west 68 .6 feet. 

2 . The subject together with the report of the inquiry officer was placed before the meeting of the Board at its meeting 
held on 29 -10 -2011 for consideration . The Board after considering the whole matter in all its details is satisfied that the property 
belonging to the Trust is wakf property it being a mosque a place of worship . It is not capable of human ownership . It is purchased 
out of public contributions. Therefore , the Board resolved to register the property as wakf property under Section 40 of the Act. 


Hence this order. 


ORDER NO.KTWIREG/ 3/ BNU/ 2006- 07, DATED :24.11 .2011 


In exercise of the powers conferred , in the Board , under Section 40 (3 ) of the Wakfs Act, 1995 orders that the property 
bearing survey number 105 / A , Khata Number 213 together with the Shahi Majid constructed over the land and situated in 
Murugeshpalya , Kodihalli, Northern Hobli, Bangalore measuring (north to south ) 70 feet and (west to east) 68 .6 feet Bounded on 
the east by property of Rukamma;West By Road ; North by property of Devappa ; and south by property belonging to Shanmugam , 
be and is hereby registered as wakf property and order that it be entered in the Kitabul Awkafmaintained under Section 37 of the 


said Act. 


S . Anees Siraj, 
Chief Executive Officer , Karnataka State Board ofWakfs . 


( ೧೪೫ ) 


೧೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೯ , ೨೦೧೨ 


ಭಾಗ - ೫ 


PROCEEDINGS OF THE KARNATAKA STATE BOARD OF WAKFS , BANGALORE 
Sub : Registration of property bearing survey number 105 /A Khata Number 213, Murgeshpalya, Kodihalli, Northern Hobli , 

Bangalore . 
Ref: This office order of even No. dated 24 -11- 2011 . 


Corrigendum No. KTW / REG/03/ BNU/ 2006- 07, Dated : 09.12.2011 


In the order cited at reference the word " Shahi Majid " appearing in line (3) of the order is deleted , so as to read as 
" Masjid " instead of " Shahi Majid " . 

S . Anees Siraj, 
PD -7 

Chief Executive Officer, Karnataka State Board ofWakfs. 
OFFICE OF THE CITY CIVIL COURT, BANGALORE 
NO . ADM -1 (A )/133 /2012, BANGALORE , DATED 25TH JANUARY 2012 

CORRIGENDUM 
Ref: This office Notification bearing No. ADM -I( A ) 111/12 , dated 18 - 1-2012 

In this office Notification cited at reference above , at page No. 2 , Col No. 3 , the last date prescribed for issue 
and acceptance of the applications from the candidates for the post of Process- Server shall be read as “18 -2 -2012” instead 
of “18 -1 - 2012 ”. 

Registrar, 
PR- 23 

City Civil Court, Bangalore 


ನಮೂನೆ- 1 | 
(ನಿಯಮ - 9 ) 

ಕಂದಾಯ ಇಲಾಖೆ 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಹಾವೇರಿ 

ಅಧಿಸೂಚನೆ 
ಕ್ರ. ಸಂ . ಸಿಬ್ಬಂದಿ ( 2) / ವಹಿ - 43 / 2009 - 10 , ದಿನಾಂಕ 28 - 1 - 2010 
ಶ್ರೀಮತಿ ಮಂಜುಳಾ ಶಿವಪ್ಪ ಚವ್ಹಾಣರವರು ಪ್ರಥಮ ದರ್ಜೆ ಸಹಾಯಕರಾಗಿ ತಹಶೀಲ್ದಾರ ಕಾರ್ಯಾಲಯ , ಶಿಗ್ಗಾಂವ ಇಲ್ಲಿ ಕೆಲಸ 
ನಿರ್ವಹಿಸುತ್ತಿದ್ದು ಇವರ ಹೆಸರನ್ನು ಶ್ರೀಮತಿ ಮಂಜುಳಾ ಕಿರಣ ನಾಯಕ ಎಂದು ಬದಲಾವಣೆ ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 

ಜಿಲ್ಲಾಧಿಕಾರಿಗಳು, 
ಪಿ . ಡಿ .10 

ಹಾವೇರಿ 


FORM - 1 
DEPARTMENT OF EDUCATION 
BLOCK EDUCATION OFFICE, HAVERI, 

NOTIFICATION 

DATE 19- 01- 2012 
Smt. REHANA HUSENSAB KAMAGAL Working as Assistant Teacher in the Education Department of/Office of Block 
Education Office, Haveri is permitted to change her name to REHANA SAYEDZAHIRUDDIN SIRKHAZI. 
PD - 11 

Signature and Designation of the Appointing Authority 


LABOUR DEPARTMENT 
NO . LD 42 LSI 2011, BANGALORE DATED 18- 01 - 2012 

NOTIFICATION 
Dr. AZEEM , working as SENIOR INSURANCE MEDICAL OFFICER , in the Labour Department of/Office of ESI Scheme 
Medical Services, is permitted to change his Name to Dr. ABDUL AZEEM JAFFER . 

By order and in the name of the Governor of Karnataka, 

Govindaswamy, 

Desk Officer, 
PD - 12 

Labour Department , (ESIS (M ) Services ) 


2007 – 38 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೯ , ೨೦೧೨ 


082 


FORM -1 
DEPARTMENT OF EDUCATION 
BLOCK EDUCATION OFFICE , HAVERI, 

NOTIFICATION 
DATE 12 -01- 2012 


Smt. SHAHEEN HUSENSAB KAMAGAL Working as Assistant Teacher in the Education Department of/Office of Block 
Education Office, Haveri is permitted to change her name to SHAHEEN MOULAALIYANNI. 


PD - 13 


Signature and Designation of the Appointing Authority 

Block Education Officer , Haveri Dist. Haveri. 


IN THE COURT OF THE VI ADDL . CITY CIVIL JUDGE, MAYOHALL , BANGALORE /CCH - 21 

P & S .C . No. 25005 /2011, HG : 03-03-2011 
PETITIONER : 


P. V . Mohan S/o Late P. R . Viswanathan Residing at No . 693, Syndicate Bank Road , 1st Stage, Indiranagar, Bangalore - 38 . 
Now residing at No. 104/B , Wing pal View CHS, RX 37 , NR , UNIQUE AUTOBOBILE , MIDC, DOMBIVALI (East)-421203. 


V / s 


RESPONDENT : 


NIL 


PUBLIC NOTICE 


Notice is hereby given that a petition has been made to this Court Under Sec. 232 , 270 and 276 the Indian Succession 
Act, for grant of Letter of Administration to the petitioner to the Properties and credits of the deceased late P .R . Vishwanathan Who 
died on 05 -08 - 2008 . 


Be it known that No caveat has been entered and the said petition is posted for hearing on 03 -03 -12 at 11 0 clock. Any 
person s claiming to have any interestmay come and participate in the proceedings before grant of Letter of Administration . 


SCHEDULE 


Immovable Properties extent measuring 1518 , 75 Sq feet built up area in the first floor No. 693, 1st Stage , Indiranagar , 
Bangalore -38 , together with vacant land and staircase measuring 950.81 sq. feet in total situated in ground floor of property 
described in the Will Schedule. 


Given under my hand and the seal of the Court , this the 21st day of January 2012 . 


By Order of the Court , 

Asst. Registrar, 
City Civil Court Mayo Hall Unit, Bangalore 


PD -10 


IN THE COURT OF THE IV ADDL . CITY CIVIL JUDGE, MAYOHALL, BANGALORE/CCH -21 

P & S .C . No . 25003/ 2012, HG : 22 -02- 2012 
PETITIONER : 


Mr. Vivek Amir Jairazbhoy, aged 54 years, s/o late Amir Casamally Jairazbhoy , 
R /a No. 17/2 , Millers Road , Benson Town , Bangalore -560046 and also of No . 31122 , Pine Cone Drive , Farmington Hills , MI 48331 , 
United States of America . 


-Versus - 


RESPONDENT /S : 


NIL 


೧೪೮ SADFUE Samos, Toomad , LUDO E , 9009 

2007 – 38 
PUBLIC NOTICE 
Notice is hereby given that a petition has been made to this Court Under Sec . 276 of the Indian Succession Act, for grant 
of probate to the estate of the deceased Amir Casamally , Jairazbhoy , who died on 29 - 12 -2011 at Bangalore . 

Be it known that No Caveat has been entered and the said petition is posted for hearing on 22-02-2012 at 11 O clock . Any 
persons claiming to have any interestmay come and participate in the proceedings before grant of Probate . 


SCHEDULE 


Premises bearing No. 17 /2 , Millers Road, Benson Town , Bangalore -560046 . 


Movables like : 


1. 


2 . 


3. 


Fixed Deposits in State Bank of Mysore , Benson Town Branch ; in Canara Bank , Benson Town Branch ; and in HDFC 
Bank , Kasturba Road Branch . 
Savings Bank Account in Canara Bank , Benson Town Branch . 
Shares in ACC Limited , Bosch Limited , Hindustan Unilever, Reliance Communications , Reliance Industries , Siemens 
Limited , Tata Steel Limited and Reliance Power. 
Household goods and appliances , furniture , wearing apparel , books , plates, jewels, paintings , artifacts electronics 
items, motor car etc . 


4 . 


Given under my hand and the seal of the Court , this the 27th day of January 2012 . 

By Order of the Court, 

Asst. Registrar, 
City Civil Court Mayo Hall Unit, Bangalore 


PD - 11 


IN THE COURT OF THE CITY CIVIL JUDGE, MAYOHALL UNIT , BANGALORE , CCH - 21 

Guardian and Wards Case No. 25008 of 2011 

In the matter of ANUSHA AGRAWAL : Minor : 
PETITIONERS : 


1 . 
2 . 


Murali LalNevatia , 59 years, s/o late Madan Gopal Nevatia . 
Mrs. Pramila Devi Nevatia , 59 years , w /o first petitioner. Both presently residing at C204, Esperanza by UKN , 38 
Thubarhalli, Varthur Road , Bangalore-560 066 . 


- Versus - 


RESPONDENT IS : 


NIL 

PUBLIC NOTICE 
Notice is hereby given that a petition has been made to this Court Under Sections 7 , 8 and 10 of the Guardians and 
Wards Act, 1890 for either being appointed or declared to be the Guardians of the person of the Minor Anusha Agrawal and her 
properties . 

Be it known that No Caveat has been entered and the said petition is posted for hearing on 18th February 2012 at 110 
clock . Any person s claiming to have any interestmay come and participate in the proceedings before Orders are passed . 

SCHEDULE PROPERTY 
Immovables properties : 


No. 1 


A Three Bedroom Apartment No. 1001 " D " type, situated on the 10th Floor, ELBRUS Block of ALPHINE ECO , in Survey No. 13 , 
Doddanekundi Village, K .R . Puram Hobli, Bangalore East Taluk . 


No. 2 


A Two Bedroom Apartment No . C - 240 , 2nd Floor, Esperanza By UKN , 38 Thubarhalli, Varthur Road , Ramagondanahalli , 
Bangalore -560066 . 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೯ , ೨೦೧೨ 


೧೪೯ 


Movables properties : 
ICICI Bank Account No . 000201541996 
ICICI Bank Account No . 000201060935 
ICICI Bank Account No. 004601506574 
PPF Account 
SBI Account No. 030404131181 
ICICI Mutual Fund A /c No . 002101268858 
SBIMutual Fund 
HDFC Mutual Fund 
ICICI Tax Saving Bond /Flexi 
IDBI Bank Flexi Bonds 
ICICIBank Demat services 
ICICI Securities Ltd - 8500348759 
ICICI Credit Card No . 4629-3002/4629860018933002 
ICICI Credit Card No . 3770-001/ 377040379271001 
ICICI Credit Card No . 4076 -1004 
Post Office NSC 
ICICI Bank Account No . 004601506574 
City Bank Account No. 5 -410482 -802 
PPF 
BSC 
INF Bonds 
EPF 
ICICI Pru Lifetime Pension 
EISS 
FD /PF/Superannuation . 
Given under myhand and the seal of the Court, this the 28th day of January 2012 . 

By Order of the Court , 

Asst. Registrar, 
PD - 12 

City Civil Court Mayo Hall Unit, Bangalore 


ಸಾರ್ವಜನಿಕ ಗ್ರಂಥಾಲಯ ಇಲಾಖೆ 
ನಿರ್ದೆಶಕರವರ ಕಛೇರಿ, ವಿಶ್ವೇಶ್ವರಯ್ಯ ಮುಖ್ಯ ಗೋಪುರ, 4ನೇ ಮಹಡಿ ಡಾ . ಅಂಬೇಡ್ಕರ್ ವೀಧಿ, ಬೆಂಗಳೂರು- 560001 

ಈ ತಿದ್ದುಪಡಿ ಅಧಿಸೂಚನೆ 
ಅಧಿಸೂಚನೆ ಸಂ / ಸಾಗ್ರಂಇ/ ಸಿಬ್ಬಂದಿ/ ಎl / ನೇ . ನೇ .ಬ್ಯಾಕ್ ಲಾಗ್ / ಹು / ಭ/29/2007 - 08 , ದಿನಾಂಕ 19 - 01- 2012 
ವಿಷಯ : ನೇರ ನೇಮಕಾತಿಯ ಬ್ಯಾಕ್ ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ. 

ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಅಧಿಸೂಚನೆ ಸಂ / ಸಾಗ್ರಂಇ/ ಸಿಬ್ಬಂದಿ/ ಎl/ನೇ .ನೇ . ಬ್ಯಾಕ್‌ಲಾಗ್ / ಹು / ಭ/29 /2007 - 08 , ದಿನಾಂಕ 
20 -12 -2007 ರಲ್ಲಿ ಈ ಇಲಾಖೆಯಲ್ಲಿನ ಬೆರಳಚ್ಚುಗಾರರ 02 ಬ್ಯಾಕ್‌ಲಾಗ್ ಹುದ್ದೆಗಳಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿ, ಆ 
ಹುದ್ದೆಗಳಿಗೆ ಕರ್ನಾಟಕ ರಾಜ್ಯ ನಾಗರೀಕ ಸೇವಾ ( ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ ಮೀಸಲಾದ ಖಾಲಿ 
ಹುದ್ದೆಗಳು) ( ವಿಶೇಷ ನೇಮಕಾತಿ), ನಿಯಮಗಳು, 2001ರ ಅಡಿಯಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು (Provisional 
List ) ಈ ಕಛೇರಿ ಅಧಿಸೂಚನೆ ಸಮಸಂಖ್ಯೆ ದಿನಾಂಕ 26 -5 - 2008 ರಲ್ಲಿ ಪ್ರಕಟಿಸಲಾಗಿದೆ ಹಾಗೂ ಆಕ್ಷೇಪಣೆಗಳಿಗೆ 30 ದಿನಗಳ ಅವಕಾಶ ನೀಡಿ 
ದಿನಾಂಕ 30 - 06 -2008 ರಂದು ಅಂತಿಮ ಆಯ್ಕೆಪಟ್ಟಿ ಪ್ರಕಟಿಸಲಾಗಿತ್ತು. 

ಆದರೆ, ಅಂತಿಮ ಎಸ್. ಸಿ . ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಯು ಪಡೆದ ಅಂಕಗಳನ್ನು ಶೇಕಡವಾರು ತೆಗೆಯುವಲ್ಲಿ ತಾಂತ್ರಿಕ ದೋಷದಿಂದ 
ತಪ್ಪಾಗಿರುವುದು ಕಂಡು ಬಂದ ಕಾರಣ, ದಿನಾಂಕ 30 - 06 - 2008 ರ ಅಧಿಸೂಚನೆಯನ್ನು ಭಾಗಶಃ ರದ್ದುಪಡಿಸಿ, ಎಸ್.ಸಿ. ಅಭ್ಯರ್ಥಿಯ ಪರಿಷ್ಕೃತ 
ತಾತ್ಕಾಲಿಕ ಮುಖ್ಯ ಪಟ್ಟಿಯನ್ನು ಪ್ರಕಟಿಸಲಾಗಿದೆ. ಈ ಆಯ್ಕೆಯಿಂದ ಬಾಧಿತರಾಗುವ ಅಭ್ಯರ್ಥಿಗಳು ತಮ್ಮ ಆಕ್ಷೇಪಣೆಗಳನ್ನು ಲಿಖಿತ ಮೂಲಕ ಈ 
ಅಧಿಸೂಚನೆ ಪ್ರಕಟಿಸಿದ 15 ದಿನಗಳ ಒಳಗಾಗಿ ನಿರ್ದೆಶಕರವರ ಕಛೇರಿ, ಸಾರ್ವಜನಿಕ ಗ್ರಂಥಾಲಯ ಇಲಾಖೆ, 4ನೇ ಮಹಡಿ, ವಿಶ್ವೇಶ್ವರಯ್ಯ ಮುಖ್ಯ 
ಗೋಪುರ, ಡಾ . ಅಂಬೇಡ್ಕರ್ ವೀಧಿ, ಬೆಂಗಳೂರು- 1 ಇವರಿಗೆ ಸಲ್ಲಿಸಬಹುದು. ನಿಗದಿಪಡಿಸಿದ ದಿನಾಂಕದ ನಂತರ ಬರುವ ಯಾವುದೇ 
ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 


೧೫೦ 


ಭಾಗ - ೫ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೯ , ೨೦೧೨ 

ತಾತ್ಕಾಲಿಕ ಮುಖ್ಯ ಪಟ್ಟಿ 


೫) 


ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ 


ಜನ್ಮ ದಿನಾಂಕ 


ಜಾತಿ 


ಅಂಕಗಳು 


| 


27 - 06 -1977 | ಎಸ್.ಸಿ. | 


137.54 


ಶ್ರೀ ಬಸವರಾಜ ಭೀ . ನಾಗರೇಶಿ 
ತಂದೆ ದಿ . ಬಿ. ಹ . ನಾಗರೇಶಿ, ಜೋರಾಪೂರ ಪೇಟ, 
ಹೊಸ ಕುಂಬಾರಗಲ್ಲಿ ಎಸ್ . ಪಿ. ಆಫೀಸ್ ಹಿಂದೆ, 
ಬಿಜಾಪೂರ- 586101 


ಹೆಚ್ಚುವರಿ ಪಟ್ಟಿ 


m 
) 


ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ 


ಜನ್ಮ ದಿನಾಂಕ 


ಜಾತಿ 


ಅಂಕಗಳು 


| 
೧ 


05 - 04 - 1974 


ಎಸ್ . ಸಿ . 


135 . 67 


ಶ್ರೀ ಸಂಜಯಕುಮಾರ 
ತಂದೆ ಪೀರಪ್ಪಾ, ಮೂಲಭಾರತಿ, ನಂ . ಜಿ -485 , 
ಭೀಮನಗರ , ಜಗತ್ತಿ, ಗುಲ್ಬರ್ಗಾ - 585101 


ಕೆ. ಜಿ . ವೆಂಕಟೇಶ್, 

ನಿರ್ದೆಶಕರು 

ಆಯ್ಕೆ ಪ್ರಾಧಿಕಾರ ಮತ್ತು ಇಲಾಖಾ ನೇಮಕಾತಿ ಸಮಿತಿ, 
ಪಿ . ಆರ್ .27 

- ಸಾರ್ವಜನಿಕ ಗ್ರಂಥಾಲಯ ಇಲಾಖೆ, ಬೆಂಗಳೂರು 

ಕಂದಾಯ ಇಲಾಖೆ 
ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳ ಕಾರ್ಯಾಲಯ , ಹಾಸನ ಜಿಲ್ಲೆ, ಹಾಸನ 577 201 
ನಂ . ಗ್ರಾಲೆ.ಸಿಬ್ಬಂದಿ-106 / 2010 - 11 , ದಿನಾಂಕ: 06 - 01 - 2012 

ಅಧಿಕೃತ ಜ್ಞಾಪನ 
ಹಾಸನ ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಆಯ್ಕೆ 
ವಿಷಯ : 

ಆದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡುವ ಕುರಿತು. 
ಉಲ್ಲೇಖ:- 1) 

ಸರ್ಕಾರದ ಅಧಿಸೂಚನೆ ಸಂ ಕಂಇ 299 ಬಿಎಸ್ಸಿ 2006 ದಿನಾಂಕ: 3 /2 /2009 ಮತ್ತು ದಿನಾಂಕ: 24 /7 / 2009. 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಕಂದಾಯ ಇಲಾಖೆ , ಬೆಂಗಳೂರು ರವರ ಪತ್ರದ ಸಂಖ್ಯೆ . ಕಂ . ಇ. 04 ಬಿ .ಎಸ್ . ಸಿ . 
2011 ದಿನಾಂಕ: 25/02/2011. 
ಈ ಕಚೇರಿಯ ಸಮ ಸಂಖ್ಯೆ ಅಧಿಸೂಚನೆ ದಿನಾಂಕ: 13/ 05 / 2011. 
ಈ ಕಾರ್ಯಾಲಯದ ಆಯ್ಕೆ ಪಟ್ಟಿ ದಿನಾಂಕ: 24 - 09 -2011. 


ಹಾಸನ ಜಿಲ್ಲೆಯ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ 42 ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇರನೇಮಕಾತಿ ಮೂಲಕ ಭರ್ತಿಮಾಡುವ 
ಸಲುವಾಗಿ ಕರ್ನಾಟಕ ಸಾಮಾನ್ಯ ಸೇವೆಗಳು ( ರೆವೆನ್ಯೂ ಸಬಾರ್ಡಿನೇಟ್ ಬ್ರಾಂಚ್, ಕೇಡರ್ ಅಂಡ್ ರಿಕ್ರೂಟ್‌ಮೆಂಟ್) ನಿಯಮಗಳನ್ವಯ ಉಲ್ಲೇಖ(1) 
ಮತ್ತು (2) ರಲ್ಲಿನ ಸರ್ಕಾರದ ಅಧಿಸೂಚನೆಯಂತೆ ಉಲ್ಲೇಖ( 3) ರ ಈ ಕಾರ್ಯಾಲಯದ ಅಧಿಸೂಚನೆಯನ್ವಯ , ಆನ್‌ಲೈನ್ ಮೂಲಕ ಅರ್ಜಿಗಳನ್ನು 
ಆಹ್ವಾನಿಸಲಾಗಿತ್ತು. ಅದರಂತೆ ಅಭ್ಯರ್ಥಿಗಳಿಂದ ಸ್ವೀಕೃತವಾದ ಅರ್ಜಿಗಳನ್ನಾಧರಿಸಿ, ಅರ್ಹತೆ ಮತ್ತು ಮೀಸಲಾತಿಯನ್ವಯ ವಿಂಗಡಿಸಿ 1:10 ರ 
ಅನುಪಾತದಲ್ಲಿ ಅರ್ಹ ಅಭ್ಯರ್ಥಿಗಳ ಪರಿಶೀಲನಾ ಪಟ್ಟಿಯನ್ನು ತಯಾರಿಸಿ ಪ್ರಕಟಿಸಲಾಗಿರುತ್ತದೆ. ಈ ಪರಿಶೀಲನಾ ಪಟ್ಟಿಯ ಬಗ್ಗೆ ಆಕ್ಷೇಪಣೆ /ತಕರಾರು 
ಅರ್ಜಿಗಳನ್ನು ಸಲ್ಲಿಸಲು ಕಾಲಾವಕಾಶ ನೀಡಲಾಗಿತ್ತು. 

ಪರಿಶೀಲನಾ ಪಟ್ಟಿಯಲ್ಲಿ ಲಭ್ಯವಾದ ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳನ್ನು ಪರಿಶೀಲಿಸಿ ಆಯ್ಕೆ ಪಟ್ಟಿಯನ್ನು ಉಲ್ಲೇಖ (4) ರಂತೆ 
ಪ್ರಕಟಿಸಲಾಗಿದೆ. 

ಆಯ್ಕೆ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳಿಗೆ ದಿನಾಂಕ: 17 -10- 2011 ರಂದು ಸಮಾಲೋಚನಾ ಸಭೆ ನಡೆಸಿ ಖಾಲಿ ಹುದ್ದೆಗಳ ಮಾಹಿತಿಯನ್ನು 
ನೀಡಿ ಅಭ್ಯರ್ಥಿಗಳು ಆಪೇಕ್ಷೆ ಪಟ್ಟಂತಹ ಕಾರ್ಯ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದೆ. 

ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಮೆರಿಟ್ ಮತ್ತು ವರ್ಗವಾರು ಆಧಾರದ ಮೇಲೆ, ಈ ಕೆಳಕಂಡ ಅಭ್ಯರ್ಥಿಯನ್ನು ಗ್ರಾಮಲೆಕ್ಕಿಗರ ಹುದ್ದೆಯ 
ವೇತನ ಶ್ರೇಣಿಯ 5800 - 100 - 6000 - 125 - 6500 - 150 - 7100 - 175 - 7800 - 200 - 8600 - 225 - 9500 - 250 - 10500 ರಲ್ಲಿ ನೇಮಕಾತಿ ಮಾಡಿ 
ಆದೇಶಿಸಿರುತ್ತದೆ. 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೯ , ೨೦೧೨ 


೧೫೧ 


ಅಭ್ಯರ್ಥಿಯ ಹೆಸರು 


ತಂದೆಯ ಹೆಸರು 


ವಿಳಾಸ 


ನೇಮಕಾತಿ ಮಾಡಿರುವ 

ವೃತ್ತದ ಹೆಸರು 


ಆಯಿಷ 
ಬಾನು.ಹೆಚ್. 


ಹಮೀದ್.ಕೆ . ಎಂ . 


ನೂರಾನಿ ಮಸೀದಿ ಹಿಂಬಾಗ, ಆಜಾದ್ ರಸ್ತೆ, ಗೌರಿ ಕಾಲುವೆ, 
ಚಿಕ್ಕಮಗಳೂರು- 577101 


ಬೇಲೂರು ತಾಲ್ಲೂಕು, 
ಬಂಟೇನಹಳ್ಳಿ ವೃತ್ತ, 


ಷರತ್ತುಗಳು: 
1. ಅಭ್ಯರ್ಥಿಯು ಈ ಆದೇಶ ತಲುಪಿದ 15 ದಿನಗಳೊಳಗೆ ಮೂಲ ದಾಖಲಾತಿಗಳೊಂದಿಗೆ ಸಂಬಂಧಿಸಿದ ತಹಶೀಲ್ದಾರರ ಸಮಕ್ಷಮದಲ್ಲಿ ವರದಿ 

ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) 1977ರ ನಿಯಮ 18ರನ್ವಯ ನೇಮಕಾತಿಯನ್ನು 

ರದ್ದುಪಡಿಸಲಾಗುತ್ತದೆ. 
2. ಅಭ್ಯರ್ಥಿಯು ವಾಸಿಸುತ್ತಿರುವ ಕ್ಷೇತ್ರಕ್ಕೆ ಸಂಬಂಧಿಸಿದ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ನೀಡಲ್ಪಟ್ಟ ನಡತೆ ಪ್ರಮಾಣ ಪತ್ರಗಳನ್ನು ಹಾಜರುಪಡಿಸುವುದು. 
3. ಈ ನೇಮಕಾತಿಯು ಅಭ್ಯರ್ಥಿಯು ಹಾಜರುಪಡಿಸಿರುವ ಪಿ. ಯು.ಸಿ. ಅಂಕ ಪಟ್ಟಿಯ ಸತ್ಯಾಪನೆಗೆ ಒಳಪಟ್ಟಿರುತ್ತದೆ. 
4. ಅಭ್ಯರ್ಥಿಯು ಸಲ್ಲಿಸುವ ಮೂಲ ದಾಖಲಾತಿಗಳಲ್ಲಿ ತಪ್ಪು ಮಾಹಿತಿ ಅಥವಾ ಸುಳ್ಳು ಎಂದು ಕಂಡು ಬಂದಲ್ಲಿ ಅಂತಹವರ ಆಯ್ಕೆಯನ್ನು 

ರದ್ದುಪಡಿಸಲಾಗುತ್ತದೆ. 
5. ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾದ 2 ವರ್ಷಗಳ ಅವಧಿಯು ಪರಿವೀಕ್ಷಣೆ ಅವಧಿ (Probation Period ) ಯಾಗಿರುತ್ತದೆ. ಈ ಅವಧಿಯಲ್ಲಿ (1) 

ಅಕೌಂಟ್ಸ್ ಲೋಯರ್ 2) ರೆವಿನ್ಯೂ ಲೋಯರ್ ಮತ್ತು ಕನ್ನಡ ಭಾಷಾ ಪರೀಕ್ಷೆ ( SSLC ಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ 
ಭಾಷೆಯಾಗಿ ತೆಗೆದುಕೊಳ್ಳದಿದ್ದಲ್ಲಿ) ಗಳಲ್ಲಿ ಉತ್ತೀರ್ಣರಾಗುವುದು. ತಪ್ಪಿದಲ್ಲಿ ಹಾಗೂ ಕೆಲಸ ಕಾರ್ಯಗಳು ತೃಪ್ತಿಕರವಾಗಿರದಿದ್ದಲ್ಲಿ ಸೇವೆಯಿಂದ 

ತೆಗೆದು ಹಾಕಲಾಗುವುದು . 
6. ಅಭ್ಯರ್ಥಿಯು ಸೇವೆಗೆ ಹಾಜರಾಗಿ ಭಾರತ ಸಂವಿಧಾನದ ರೀತ್ಯಾ “ನಿಷ್ಠೆಯ ಪ್ರಮಾಣ ವಚನ ಸ್ವೀಕರಿಸುವುದು. 
7. ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗುವ ಸಮಯದಲ್ಲಿ ಸರ್ಕಾರಿ ವೈದ್ಯರಿಂದ ಪಡೆದ ವೈದ್ಯಕೀಯ ಅರ್ಹತಾ ಪ್ರಮಾಣ ಪತ್ರವನ್ನು 

ಹಾಜರುಪಡಿಸುವುದು . 
ಅಭ್ಯರ್ಥಿಯು ಸರ್ಕಾರದ ಆದೇಶ ನಂ . FD / SPL/ 04/PET/ 05 ದಿನಾಂಕ 31 /03 /2006 ರಂತೆ ಹೊಸ ನಿವೃತ್ತಿ ವೇತನ ಯೋಜನೆಗೆ 
ಒಳಪಟ್ಟಿರುತ್ತಾರೆ. 
ಸರ್ಕಾರದ ಸುತ್ತೋಲೆ ಸಂ .ಕಂ . ಇ/54/ಬಿಎಸ್ಸಿ/2007, ದಿನಾಂಕ: 27/3/2007 ರನ್ವಯ ಅಂತರ ಜಿಲ್ಲಾ ವರ್ಗಾವಣೆಗೆ ಹಾಸನ ಜಿಲ್ಲೆಯಲ್ಲಿ ಕನಿಷ್ಟ 

5 ವರ್ಷಗಳ ಸೇವೆಯನ್ನು ಕಡ್ಡಾಯವಾಗಿ ಪೂರೈಸತಕ್ಕದ್ದು. 
10. ಅಭ್ಯರ್ಥಿಗಳು, ಕರ್ನಾಟಕ ನಾಗರೀಕ ಸೇವೆ (ನಡತೆ) ನಿಯಮಗಳು 1966 ಹಾಗೂ ಕರ್ನಾಟಕ ನಾಗರೀಕ ಸೇವೆ ( ವರ್ಗೀಕರಣ, ನಿಯಂತ್ರಣ , 

ಮೇಲ್ಮನವಿ) ನಿಯಮಗಳು 1957 ಹಾಗೂ ಕಾಲಕಾಲಕ್ಕೆ ಸರ್ಕಾರದಿಂದ ಹೊರಡಿಸಲಾಗುವ ಇತರೆ ನಿಯಮಾವಳಿಗಳಿಗೆ ಬದ್ಧರಾಗಿರುತ್ತಾರೆ . 
11. ಅಭ್ಯರ್ಥಿಯು ರೂ . 1000/- ಭದ್ರತಾ ಠೇವಣಿಯನ್ನು ರಾಷ್ಟ್ರೀಯ ಉಳಿತಾಯ ಪತ್ರದ ಮೂಲಕ ಸಂಬಂಧಪಟ್ಟ ತಹಶೀಲ್ದಾರರಲ್ಲಿ 

ಹಾಜರುಪಡಿಸುವುದು ಹಾಗೂ ತಹಶೀಲ್ದಾರರು ಈ ಮೊತ್ತಕ್ಕೆ ಭದ್ರತಾ ಮುಚ್ಚಳಿಕೆ ಪತ್ರವನ್ನು ಪಡೆದು ಸರ್ಕಾರಕ್ಕೆ ಆಧಾರ ಮಾಡಿಕೊಳ್ಳುವುದು. 
12 . ಅಭ್ಯರ್ಥಿಯ ಜೇಷ್ಠತೆಯು ನೇಮಕಾತಿ ಪ್ರಾಧಿಕಾರದ ಉಲ್ಲೇಖ (4) ರಲ್ಲಿನ ಆಯ್ಕೆ ಪಟ್ಟಿಯಲ್ಲಿ ಪ್ರಸ್ತುತ ಇದ್ದಂತೆಯೇ ಇರತಕ್ಕದ್ದು ಹಾಗೂ 

ತದನಂತರ ಈ ಸಂಬಂಧ ಸರ್ಕಾರ ಹೊರಡಿಸುವ ಕಾನೂನು ತಿದ್ದುಪಡಿಗಳಿಗೆ ಒಳಪಟ್ಟಿರುತ್ತದೆ. 


ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು, 

ಗ್ರಾಮಲೆಕ್ಕಿಗರ ನೇಮಕಾತಿ ಸಮಿತಿ, ಹಾಸನ ಜಿಲ್ಲೆ, ಹಾಸನ. 

ಕಂದಾಯ ಇಲಾಖೆ 
ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳ ಕಾರ್ಯಾಲಯ , ಹಾಸನ ಜಿಲ್ಲೆ, ಹಾಸನ 577 201 
ನಂ . ಗ್ರಾ. ಲೆ.ಸಿಬ್ಬಂದಿ - 106/ 2010 - 11 . ದಿನಾಂಕ : 06 - 01 -2012 

ಅಧಿಕೃತ ಜ್ಞಾಪನ 


ವಿಷಯ : 


ಉಲ್ಲೇಖ:- 1) 

2) 


ಹಾಸನ ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಆಯ್ಕೆ 
ಆದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡುವ ಕುರಿತು. 
ಸರ್ಕಾರದ ಅಧಿಸೂಚನೆ ಸಂ ಕಂಇ 299 ಬಿಎಸ್ಸಿ 2006 ದಿನಾಂಕ: 3 /2 /2009 ಮತ್ತು ದಿನಾಂಕ: 24 /7 /2009. 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಕಂದಾಯ ಇಲಾಖೆ, ಬೆಂಗಳೂರು ರವರ ಪತ್ರದ ಸಂಖ್ಯೆ . ಕಂ . ಇ. 04 ಬಿ. ಎಸ್ . ಸಿ. 
2011 ದಿನಾಂಕ: 25 /02 /2011 . 


೧೫೨ 


ಭಾಗ - ೫ 


3) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೯ , ೨೦೧೨ 
ಈ ಕಚೇರಿಯ ಸಮ ಸಂಖ್ಯೆ ಅಧಿಸೂಚನೆ ದಿನಾಂಕ: 13 /05 /2011. 
ಈ ಕಾರ್ಯಾಲಯದ ಆಯ್ಕೆ ಪಟ್ಟಿ ದಿನಾಂಕ: 24 - 09 - 2011. 


ಹಾಸನ ಜಿಲ್ಲೆಯ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ 42 ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇರನೇಮಕಾತಿ ಮೂಲಕ ಭರ್ತಿಮಾಡುವ 
ಸಲುವಾಗಿ ಕರ್ನಾಟಕ ಸಾಮಾನ್ಯ ಸೇವೆಗಳು (ರೆವೆನ್ಯೂ ಸಬಾರ್ಡಿನೇಟ್ ಬ್ರಾಂಚ್, ಕೇಡರ್ ಅಂಡ್ ರಿಕ್ರೂಟ್‌ಮೆಂಟ್) ನಿಯಮಗಳನ್ವಯ ಉಲ್ಲೇಖ (1) 
ಮತ್ತು ( 2) ರಲ್ಲಿನ ಸರ್ಕಾರದ ಅಧಿಸೂಚನೆಯಂತೆ ಉಲ್ಲೇಖ (3) ರ ಈ ಕಾರ್ಯಾಲಯದ ಅಧಿಸೂಚನೆಯನ್ವಯ , ಆನ್‌ಲೈನ್ ಮೂಲಕ ಅರ್ಜಿಗಳನ್ನು 
ಆಹ್ವಾನಿಸಲಾಗಿತ್ತು. ಅದರಂತೆ ಅಭ್ಯರ್ಥಿಗಳಿಂದ ಸ್ವೀಕೃತವಾದ ಅರ್ಜಿಗಳನ್ನಾಧರಿಸಿ, ಅರ್ಹತೆ ಮತ್ತು ಮೀಸಲಾತಿಯನ್ವಯ ವಿಂಗಡಿಸಿ 1:10 ರ 
ಅನುಪಾತದಲ್ಲಿ ಅರ್ಹ ಅಭ್ಯರ್ಥಿಗಳ ಪರಿಶೀಲನಾ ಪಟ್ಟಿಯನ್ನು ತಯಾರಿಸಿ ಪ್ರಕಟಿಸಲಾಗಿರುತ್ತದೆ. ಈ ಪರಿಶೀಲನಾ ಪಟ್ಟಿಯ ಬಗ್ಗೆ ಆಕ್ಷೇಪಣೆ/ತಕರಾರು 
ಅರ್ಜಿಗಳನ್ನು ಸಲ್ಲಿಸಲು ಕಾಲಾವಕಾಶ ನೀಡಲಾಗಿತ್ತು. 

ಪರಿಶೀಲನಾ ಪಟ್ಟಿಯಲ್ಲಿ ಲಭ್ಯವಾದ ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳನ್ನು ಪರಿಶೀಲಿಸಿ ಆಯ್ಕೆ ಪಟ್ಟಿಯನ್ನು ಉಲ್ಲೇಖ ( 4) ರಂತೆ 
ಪ್ರಕಟಿಸಲಾಗಿದೆ. 

ಆಯ್ಕೆ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳಿಗೆ ದಿನಾಂಕ: 17 - 10 -2011 ರಂದು ಸಮಾಲೋಚನಾ ಸಭೆ ನಡೆಸಿ ಖಾಲಿ ಹುದ್ದೆಗಳ ಮಾಹಿತಿಯನ್ನು 
ನೀಡಿ ಅಭ್ಯರ್ಥಿಗಳು ಆಪೇಕ್ಷೆ ಪಟ್ಟಂತಹ ಕಾರ್ಯ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದೆ. 

ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಮೆರಿಟ್ ಮತ್ತು ವರ್ಗವಾರು ಆಧಾರದ ಮೇಲೆ, ಈ ಕೆಳಕಂಡ ಅಭ್ಯರ್ಥಿಯನ್ನು ಗ್ರಾಮಲೆಕ್ಕಿಗರ ಹುದ್ದೆಯ 
ವೇತನ ಶ್ರೇಣಿಯ 5800 - 100 - 6000 - 125 - 6500 - 150 - 7100 - 175 - 7800 - 200 - 8600 - 225 - 9500 - 250 - 10500 ರಲ್ಲಿ ನೇಮಕಾತಿ ಮಾಡಿ 
ಆದೇಶಿಸಿರುತ್ತದೆ. 


ತಂದೆಯ ಹೆಸರು 


ವಿಳಾಸ 


ಅಭ್ಯರ್ಥಿಯ 
ಹೆಸರು 


ನೇಮಕಾತಿ ಮಾಡಿರುವ ವೃತ್ತದ 

ಹೆಸರು 


ರಾಮಪ್ಪ 


ಹುಲಗಪ್ಪ 


ವಾರ್ಡ್ ನಂ . 2, ಗುನ್ನುರ್ ಗ್ರಾಮ ಮತ್ತು ಅಂಚೆ, ಗಂಗಾವತಿ 
ತಾಲ್ಲೂಕು, ಕೊಪ್ಪಳ -584130 . 


ಆಲೂರು ತಾಲ್ಲೂಕು, 
ಮಲ್ಲಾಪುರ ವೃತ್ತ. 


ಷರತ್ತುಗಳು: 


1. ಅಭ್ಯರ್ಥಿಯು ಈ ಆದೇಶ ತಲುಪಿದ 15 ದಿನಗಳೊಳಗೆ ಮೂಲ ದಾಖಲಾತಿಗಳೊಂದಿಗೆ ಸಂಬಂಧಿಸಿದ ತಹಶೀಲ್ದಾರರ ಸಮಕ್ಷಮದಲ್ಲಿ ವರದಿ 

ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) 1977ರ ನಿಯಮ 18ರನ್ವಯ ನೇಮಕಾತಿಯನ್ನು 

ರದ್ದುಪಡಿಸಲಾಗುತ್ತದೆ. 
2. ಅಭ್ಯರ್ಥಿಯು ವಾಸಿಸುತ್ತಿರುವ ಕ್ಷೇತ್ರಕ್ಕೆ ಸಂಬಂಧಿಸಿದ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ನೀಡಲ್ಪಟ್ಟ ನಡತೆ ಪ್ರಮಾಣ ಪತ್ರಗಳನ್ನು 

ಹಾಜರುಪಡಿಸುವುದು . 
3. ಈ ನೇಮಕಾತಿಯು ಅಭ್ಯರ್ಥಿಯು ಹಾಜರುಪಡಿಸಿರುವ ಪಿ. ಯು .ಸಿ. ಅಂಕ ಪಟ್ಟಿಯ ಸತ್ಯಾಪನೆಗೆ ಒಳಪಟ್ಟಿರುತ್ತದೆ. 
4. ಅಭ್ಯರ್ಥಿಯು ಸಲ್ಲಿಸುವ ಮೂಲ ದಾಖಲಾತಿಗಳಲ್ಲಿ ತಪ್ಪು ಮಾಹಿತಿ ಅಥವಾ ಸುಳ್ಳು ಎಂದು ಕಂಡು ಬಂದಲ್ಲಿ ಅಂತಹವರ ಆಯ್ಕೆಯನ್ನು 

ರದ್ದುಪಡಿಸಲಾಗುತ್ತದೆ. 
5. ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾದ 2 ವರ್ಷಗಳ ಅವಧಿಯು ಪರಿವೀಕ್ಷಣೆ ಅವಧಿ (Probation Period ) ಯಾಗಿರುತ್ತದೆ. ಈ ಅವಧಿಯಲ್ಲಿ 

(1) ಅಕೌಂಟ್ಸ್ ಲೋಯರ್ 2) ರೆವಿನ್ಯೂ ಲೋಯರ್ ಮತ್ತು ಕನ್ನಡ ಭಾಷಾ ಪರೀಕ್ಷೆ ( SSLC ಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ 
ದ್ವಿತೀಯ ಭಾಷೆಯಾಗಿ ತೆಗೆದುಕೊಳ್ಳದಿದ್ದಲ್ಲಿ) ಗಳಲ್ಲಿ ಉತ್ತೀರ್ಣರಾಗುವುದು. ತಪ್ಪಿದಲ್ಲಿ ಹಾಗೂ ಕೆಲಸ ಕಾರ್ಯಗಳು ತೃಪ್ತಿಕರವಾಗಿರದಿದ್ದಲ್ಲಿ 

ಸೇವೆಯಿಂದ ತೆಗೆದು ಹಾಕಲಾಗುವುದು. 
6. ಅಭ್ಯರ್ಥಿಯು ಸೇವೆಗೆ ಹಾಜರಾಗಿ ಭಾರತ ಸಂವಿಧಾನದ ರೀತ್ಯಾ “ ನಿಷ್ಠೆಯ ಪ್ರಮಾಣ ವಚನ ಸ್ವೀಕರಿಸುವುದು. 
7. ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗುವ ಸಮಯದಲ್ಲಿ ಸರ್ಕಾರಿ ವೈದ್ಯರಿಂದ ಪಡೆದ ವೈದ್ಯಕೀಯ ಅರ್ಹತಾ ಪ್ರಮಾಣ ಪತ್ರವನ್ನು 

ಹಾಜರುಪಡಿಸುವುದು . 
8 . ಅಭ್ಯರ್ಥಿಯು ಸರ್ಕಾರದ ಆದೇಶ ನಂ . FD / SP / 04 /PET/ 05 ದಿನಾಂಕ 31/ 03 /2006 ರಂತೆ ಹೊಸ ನಿವೃತ್ತಿ ವೇತನ ಯೋಜನೆಗೆ 

ಒಳಪಟ್ಟಿರುತ್ತಾರೆ. 
9 . ಸರ್ಕಾರದ ಸುತ್ತೋಲೆ ಸಂ . ಕಂ . ಇ /54 /ಬಿಎಸ್ಸಿ/2007, ದಿನಾಂಕ: 27/ 3/2007 ರನ್ವಯ ಅಂತರ ಜಿಲ್ಲಾ ವರ್ಗಾವಣೆಗೆ ಹಾಸನ ಜಿಲ್ಲೆಯಲ್ಲಿ 

ಕನಿಷ್ಟ 5 ವರ್ಷಗಳ ಸೇವೆಯನ್ನು ಕಡ್ಡಾಯವಾಗಿ ಪೂರೈಸತಕ್ಕದ್ದು. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೯ , ೨೦೧೨ 

೧೫೩ 
10 . ಅಭ್ಯರ್ಥಿಗಳು , ಕರ್ನಾಟಕ ನಾಗರೀಕ ಸೇವೆ (ನಡತೆ) ನಿಯಮಗಳು 1966 ಹಾಗೂ ಕರ್ನಾಟಕ ನಾಗರೀಕ ಸೇವೆ ( ವರ್ಗೀಕರಣ, ನಿಯಂತ್ರಣ, 

ಮೇಲ್ಮನವಿ) ನಿಯಮಗಳು 1957 ಹಾಗೂ ಕಾಲಕಾಲಕ್ಕೆ ಸರ್ಕಾರದಿಂದ ಹೊರಡಿಸಲಾಗುವ ಇತರೆ ನಿಯಮಾವಳಿಗಳಿಗೆ ಬದ್ಧರಾಗಿರುತ್ತಾರೆ. 
11 . ಅಭ್ಯರ್ಥಿಯು ರೂ . 1000/- ಭದ್ರತಾ ಠೇವಣಿಯನ್ನು ರಾಷ್ಟ್ರೀಯ ಉಳಿತಾಯ ಪತ್ರದ ಮೂಲಕ ಸಂಬಂಧಪಟ್ಟ ತಹಶೀಲ್ದಾರರಲ್ಲಿ 

ಹಾಜರುಪಡಿಸುವುದು ಹಾಗೂ ತಹಶೀಲ್ದಾರರು ಈ ಮೊತ್ತಕ್ಕೆ ಭದ್ರತಾ ಮುಚ್ಚಳಿಕೆ ಪತ್ರವನ್ನು ಪಡೆದು ಸರ್ಕಾರಕ್ಕೆ ಆಧಾರ ಮಾಡಿಕೊಳ್ಳುವುದು. 
12. ಅಭ್ಯರ್ಥಿಯ ಜೇಷ್ಠತೆಯು ನೇಮಕಾತಿ ಪ್ರಾಧಿಕಾರದ ಉಲ್ಲೇಖ (4) ರಲ್ಲಿನ ಆಯ್ಕೆ ಪಟ್ಟಿಯಲ್ಲಿ ಪ್ರಸ್ತುತ ಇದ್ದಂತೆಯೇ ಇರತಕ್ಕದ್ದು ಹಾಗೂ 

ತದನಂತರ ಈ ಸಂಬಂಧ ಸರ್ಕಾರ ಹೊರಡಿಸುವ ಕಾನೂನು ತಿದ್ದುಪಡಿಗಳಿಗೆ ಒಳಪಟ್ಟಿರುತ್ತದೆ. 


ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು, 
ಗ್ರಾಮಲೆಕ್ಕಿಗರ ನೇಮಕಾತಿ ಸಮಿತಿ, ಹಾಸನ ಜಿಲ್ಲೆ, ಹಾಸನ. 


ಕಂದಾಯ ಇಲಾಖೆ 


_ 2) 


4) 


ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳ ಕಾರ್ಯಾಲಯ , ಹಾಸನ ಜಿಲ್ಲೆ , ಹಾಸನ 573 201 
ನಂ . ಗ್ರಾ. ಲೆ. ಸಿಬ್ಬಂದಿ - 106/2010 - 11 . ದಿನಾಂಕ: 06 - 01 - 2012 

ಅಧಿಕೃತ ಜ್ಞಾಪನ 
ವಿಷಯ : 

ಹಾಸನ ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಆಯ್ಕೆ 

ಆದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡುವ ಕುರಿತು. 
ಉಲ್ಲೇಖ:- 1) ಸರ್ಕಾರದ ಅಧಿಸೂಚನೆ ಸಂ ಕಂಇ 299 ಬಿಎಸ್‌ಸಿ 2006 ದಿನಾಂಕ: 3 /2 /2009 ಮತ್ತು ದಿನಾಂಕ: 24 /7 /2009. 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಕಂದಾಯ ಇಲಾಖೆ, ಬೆಂಗಳೂರು ರವರ ಪತ್ರದ ಸಂಖ್ಯೆ. ಕಂ . ಇ .04 ಬಿ .ಎಸ್. ಸಿ . 

2011 ದಿನಾಂಕ : 25 /02 /2011. 
3) ಈ ಕಚೇರಿಯ ಸಮ ಸಂಖ್ಯೆ ಅಧಿಸೂಚನೆ ದಿನಾಂಕ: 13/ 05 / 2011. 

ಈ ಕಾರ್ಯಾಲಯದ ಆಯ್ಕೆ ಪಟ್ಟಿ ದಿನಾಂಕ: 24 - 09 - 2011. 
ಹಾಸನ ಜಿಲ್ಲೆಯ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ 42 ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇರನೇಮಕಾತಿ ಮೂಲಕ ಭರ್ತಿಮಾಡುವ 
ಸಲುವಾಗಿ ಕರ್ನಾಟಕ ಸಾಮಾನ್ಯ ಸೇವೆಗಳು ( ರೆವೆನ್ಯೂ ಸಬಾರ್ಡಿನೇಟ್ ಬ್ರಾಂಚ್, ಕೇಡರ್ ಅಂಡ್ ರಿಕ್ರೂಟ್‌ಮೆಂಟ್) ನಿಯಮಗಳನ್ವಯ ಉಲ್ಲೇಖ(1) 
ಮತ್ತು ( 2) ರಲ್ಲಿನ ಸರ್ಕಾರದ ಅಧಿಸೂಚನೆಯಂತೆ ಉಲ್ಲೇಖ (3) ರ ಈ ಕಾರ್ಯಾಲಯದ ಅಧಿಸೂಚನೆಯನ್ವಯ , ಆನ್‌ಲೈನ್ ಮೂಲಕ ಅರ್ಜಿಗಳನ್ನು 
ಆಹ್ವಾನಿಸಲಾಗಿತ್ತು. ಅದರಂತೆ ಅಭ್ಯರ್ಥಿಗಳಿಂದ ಸ್ವೀಕೃತವಾದ ಅರ್ಜಿಗಳನ್ನಾಧರಿಸಿ, ಅರ್ಹತೆ ಮತ್ತು ಮೀಸಲಾತಿಯನ್ವಯ ವಿಂಗಡಿಸಿ 1:10 ರ 
ಅನುಪಾತದಲ್ಲಿ ಅರ್ಹ ಅಭ್ಯರ್ಥಿಗಳ ಪರಿಶೀಲನಾ ಪಟ್ಟಿಯನ್ನು ತಯಾರಿಸಿ ಪ್ರಕಟಿಸಲಾಗಿರುತ್ತದೆ. ಈ ಪರಿಶೀಲನಾ ಪಟ್ಟಿಯ ಬಗ್ಗೆ ಆಕ್ಷೇಪಣೆ/ತಕರಾರು 
ಅರ್ಜಿಗಳನ್ನು ಸಲ್ಲಿಸಲು ಕಾಲಾವಕಾಶ ನೀಡಲಾಗಿತ್ತು. 

ಪರಿಶೀಲನಾ ಪಟ್ಟಿಯಲ್ಲಿ ಲಭ್ಯವಾದ ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳನ್ನು ಪರಿಶೀಲಿಸಿ ಆಯ್ಕೆ ಪಟ್ಟಿಯನ್ನು ಉಲ್ಲೇಖ (4) ರಂತೆ 
ಪ್ರಕಟಿಸಲಾಗಿದೆ. 

ಆಯ್ಕೆ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳಿಗೆ ದಿನಾಂಕ : 17 -10 -2011 ರಂದು ಸಮಾಲೋಚನಾ ಸಭೆ ನಡೆಸಿ ಖಾಲಿ ಹುದ್ದೆಗಳ ಮಾಹಿತಿಯನ್ನು 
ನೀಡಿ ಅಭ್ಯರ್ಥಿಗಳು ಆಪೇಕ್ಷೆ ಪಟ್ಟಂತಹ ಕಾರ್ಯ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದೆ. 

ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಮೆರಿಟ್ ಮತ್ತು ವರ್ಗವಾರು ಆಧಾರದ ಮೇಲೆ, ಈ ಕೆಳಕಂಡ ಅಭ್ಯರ್ಥಿಯನ್ನು ಗ್ರಾಮಲೆಕ್ಕಿಗರ ಹುದ್ದೆಯ 
ವೇತನ ಶ್ರೇಣಿಯ 5800 - 100 - 6000 - 125 - 6500 - 150 - 7100 - 175 - 7800 - 200 - 8600 -225 - 9500 - 250 - 10500 ರಲ್ಲಿ ನೇಮಕಾತಿ ಮಾಡಿ 
ಆದೇಶಿಸಿರುತ್ತದೆ. 
ಅಭ್ಯರ್ಥಿಯ ತಂದೆಯ ಹೆಸರು 

ವಿಳಾಸ 

ನೇಮಕಾತಿ ಮಾಡಿರುವ ವೃತ್ತದ 
ಹೆಸರು 


ಹೆಸರು 


ದೀಪ. ಎಂ . ಬಿ . 


ಬಸವಲಿಂಗಪ್ಪ 


ಮತ್ತಿಹಳ್ಳಿ ಗ್ರಾಮ ಮತ್ತು ಅಂಚೆ, ತಿಪಟೂರು ತಾಲ್ಲೂಕು, 
ತುಮಕೂರು - 572202 . 


ಚನ್ನರಾಯಪಟ್ಟಣ ತಾಲ್ಲೂಕು, 

ಬಳಘಟ್ಟ ವೃತ್ತ. 


ಷರತ್ತುಗಳು : 


1. ಅಭ್ಯರ್ಥಿಯು ಈ ಆದೇಶ ತಲುಪಿದ 15 ದಿನಗಳೊಳಗೆ ಮೂಲ ದಾಖಲಾತಿಗಳೊಂದಿಗೆ ಸಂಬಂಧಿಸಿದ ತಹಶೀಲ್ದಾರರ ಸಮಕ್ಷಮದಲ್ಲಿ ವರದಿ 

ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) 1977ರ ನಿಯಮ 18ರನ್ವಯ ನೇಮಕಾತಿಯನ್ನು 
ರದ್ದುಪಡಿಸಲಾಗುತ್ತದೆ. 


୦୫୫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೯ , ೨೦೧೨ 

ಭಾಗ - ೫ 
2. ಅಭ್ಯರ್ಥಿಯು ವಾಸಿಸುತ್ತಿರುವ ಕ್ಷೇತ್ರಕ್ಕೆ ಸಂಬಂಧಿಸಿದ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ನೀಡಲ್ಪಟ್ಟ ನಡತೆ ಪ್ರಮಾಣ ಪತ್ರಗಳನ್ನು 

ಹಾಜರುಪಡಿಸುವುದು . 
3. ಈ ನೇಮಕಾತಿಯು ಅಭ್ಯರ್ಥಿಯು ಹಾಜರುಪಡಿಸಿರುವ ಪಿ. ಯು . ಸಿ. ಅಂಕ ಪಟ್ಟಿಯ ಸತ್ಯಾಪನೆಗೆ ಒಳಪಟ್ಟಿರುತ್ತದೆ. 
4 . ಅಭ್ಯರ್ಥಿಯು ಸಲ್ಲಿಸುವ ಮೂಲ ದಾಖಲಾತಿಗಳಲ್ಲಿ ತಪ್ಪು ಮಾಹಿತಿ ಅಥವಾ ಸುಳ್ಳು ಎಂದು ಕಂಡು ಬಂದಲ್ಲಿ ಅಂತಹವರ ಆಯ್ಕೆಯನ್ನು 

ರದ್ದುಪಡಿಸಲಾಗುತ್ತದೆ. 
5 . ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾದ 2 ವರ್ಷಗಳ ಅವಧಿಯು ಪರಿವೀಕ್ಷಣೆ ಅವಧಿ ( Probation Period) ಯಾಗಿರುತ್ತದೆ. ಈ ಅವಧಿಯಲ್ಲಿ 

(1) ಅಕೌಂಟ್ಸ್ ಲೋಯರ್ 2) ರೆವಿನ್ಯೂ ಲೋಯರ್ ಮತ್ತು ಕನ್ನಡ ಭಾಷಾ ಪರೀಕ್ಷೆ ( SSLC ಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ 
ದ್ವಿತೀಯ ಭಾಷೆಯಾಗಿ ತೆಗೆದುಕೊಳ್ಳದಿದ್ದಲ್ಲಿ) ಗಳಲ್ಲಿ ಉತ್ತೀರ್ಣರಾಗುವುದು . ತಪ್ಪಿದಲ್ಲಿ ಹಾಗೂ ಕೆಲಸ ಕಾರ್ಯಗಳು ತೃಪ್ತಿಕರವಾಗಿರದಿದ್ದಲ್ಲಿ 

ಸೇವೆಯಿಂದ ತೆಗೆದು ಹಾಕಲಾಗುವುದು . 
6. ಅಭ್ಯರ್ಥಿಯು ಸೇವೆಗೆ ಹಾಜರಾಗಿ ಭಾರತ ಸಂವಿಧಾನದ ರೀತ್ಯಾ ನಿಷ್ಠೆಯ ಪ್ರಮಾಣ ವಚನ ಸ್ವೀಕರಿಸುವುದು .* 
7. ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗುವ ಸಮಯದಲ್ಲಿ ಸರ್ಕಾರಿ ವೈದ್ಯರಿಂದ ಪಡೆದ ವೈದ್ಯಕೀಯ ಅರ್ಹತಾ ಪ್ರಮಾಣ ಪತ್ರವನ್ನು 

ಹಾಜರುಪಡಿಸುವುದು. 
8. ಅಭ್ಯರ್ಥಿಯು ಸರ್ಕಾರದ ಆದೇಶ ನಂ . FD/SPLU/04 /PET/05 ದಿನಾಂಕ 31 /03/2006 ರಂತೆ ಹೊಸ ನಿವೃತ್ತಿ ವೇತನ ಯೋಜನೆಗೆ 

ಒಳಪಟ್ಟಿರುತ್ತಾರೆ. 
ಸರ್ಕಾರದ ಸುತ್ತೋಲೆ ಸಂ . ಕಂ . ಇ /54 / ಬಿಎಸ್ಸಿ/2007, ದಿನಾಂಕ: 21/3 /2007 ರನ್ವಯ ಅಂತರ ಜಿಲ್ಲಾ ವರ್ಗಾವಣೆಗೆ ಹಾಸನ ಜಿಲ್ಲೆಯಲ್ಲಿ 

ಕನಿಷ್ಟ 5 ವರ್ಷಗಳ ಸೇವೆಯನ್ನು ಕಡ್ಡಾಯವಾಗಿ ಪೂರೈಸತಕ್ಕದ್ದು. 
10 . ಅಭ್ಯರ್ಥಿಗಳು, ಕರ್ನಾಟಕ ನಾಗರೀಕ ಸೇವೆ ( ನಡತೆ) ನಿಯಮಗಳು 1966 ಹಾಗೂ ಕರ್ನಾಟಕ ನಾಗರೀಕ ಸೇವೆ ( ವರ್ಗೀಕರಣ , ನಿಯಂತ್ರಣ , 

ಮೇಲ್ಮನವಿ) ನಿಯಮಗಳು 1957 ಹಾಗೂ ಕಾಲಕಾಲಕ್ಕೆ ಸರ್ಕಾರದಿಂದ ಹೊರಡಿಸಲಾಗುವ ಇತರೆ ನಿಯಮಾವಳಿಗಳಿಗೆ ಬದ್ಧರಾಗಿರುತ್ತಾರೆ. 
11. ಅಭ್ಯರ್ಥಿಯು ರೂ . 1000/- ಭದ್ರತಾ ಠೇವಣಿಯನ್ನು ರಾಷ್ಟ್ರೀಯ ಉಳಿತಾಯ ಪತ್ರದ ಮೂಲಕ ಸಂಬಂಧಪಟ್ಟ ತಹಶೀಲ್ದಾರರಲ್ಲಿ 

ಹಾಜರುಪಡಿಸುವುದು ಹಾಗೂ ತಹಶೀಲ್ದಾರರು ಈ ಮೊತ್ತಕ್ಕೆ ಭದ್ರತಾ ಮುಚ್ಚಳಿಕೆ ಪತ್ರವನ್ನು ಪಡೆದು ಸರ್ಕಾರಕ್ಕೆ ಆಧಾರ ಮಾಡಿಕೊಳ್ಳುವುದು. 
12. ಅಭ್ಯರ್ಥಿಯ ಜೇಷ್ಠತೆಯು ನೇಮಕಾತಿ ಪ್ರಾಧಿಕಾರದ ಉಲ್ಲೇಖ (4) ರಲ್ಲಿನ ಆಯ್ಕೆ ಪಟ್ಟಿಯಲ್ಲಿ ಪ್ರಸ್ತುತ ಇದ್ದಂತೆಯೇ ಇರತಕ್ಕದ್ದು ಹಾಗೂ 

ತದನಂತರ ಈ ಸಂಬಂಧ ಸರ್ಕಾರ ಹೊರಡಿಸುವ ಕಾನೂನು ತಿದ್ದುಪಡಿಗಳಿಗೆ ಒಳಪಟ್ಟಿರುತ್ತದೆ. 


ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು, 
ಗ್ರಾಮಲೆಕ್ಕಿಗರ ನೇಮಕಾತಿ ಸಮಿತಿ, ಹಾಸನ ಜಿಲ್ಲೆ, ಹಾಸನ . 


ಕಂದಾಯ ಇಲಾಖೆ 
ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳ ಕಾರ್ಯಾಲಯ , ಹಾಸನ ಜಿಲ್ಲೆ, ಹಾಸನ 577 201 
ನಂ.ಗ್ತಾಲೆ. ಸಿಬ್ಬಂದಿ-106 /2010 -11. ದಿನಾಂಕ: 06 -01 - 2012 

ಅಧಿಕೃತ ಜ್ಞಾಪನ 


ವಿಷಯ : 


ಉಲ್ಲೇಖ:- 1) 


ಹಾಸನ ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಆಯ್ಕೆ 
ಆದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡುವ ಕುರಿತು. 
ಸರ್ಕಾರದ ಅಧಿಸೂಚನೆ ಸಂ ಕಂಇ 299 ಬಿಎಸ್‌ಸಿ 2006 ದಿನಾಂಕ: 3/ 2 /2009 ಮತ್ತು ದಿನಾಂಕ: 24 /7 /2009. 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಕಂದಾಯ ಇಲಾಖೆ, ಬೆಂಗಳೂರು ರವರ ಪತ್ರದ ಸಂಖ್ಯೆ. ಕಂ . ಇ . 04 ಬಿ .ಎಸ್. ಸಿ. 
2011 ದಿನಾಂಕ: 25 /02/2011 . 
ಈ ಕಚೇರಿಯ ಸಮ ಸಂಖ್ಯೆ ಅಧಿಸೂಚನೆ ದಿನಾಂಕ: 13 /05/2011 . 
ಈ ಕಾರ್ಯಾಲಯದ ಆಯ್ಕೆ ಪಟ್ಟಿ ದಿನಾಂಕ: 24 - 09 - 2011 , 


4) 


ಹಾಸನ ಜಿಲ್ಲೆಯ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ 42 ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇರನೇಮಕಾತಿ ಮೂಲಕ ಭರ್ತಿಮಾಡುವ 
ಸಲುವಾಗಿ ಕರ್ನಾಟಕ ಸಾಮಾನ್ಯ ಸೇವೆಗಳು (ರೆವೆನ್ಯೂ ಸಬಾರ್ಡಿನೇಟ್ ಬ್ರಾಂಚ್ , ಕೇಡರ್ ಅಂಡ್ ರಿಕ್ರೂಟ್‌ಮೆಂಟ್) ನಿಯಮಗಳನ್ವಯ ಉಲ್ಲೇಖ(1) 
ಮತ್ತು ( 2) ರಲ್ಲಿನ ಸರ್ಕಾರದ ಅಧಿಸೂಚನೆಯಂತೆ ಉಲ್ಲೇಖ( 3) ರ ಈ ಕಾರ್ಯಾಲಯದ ಅಧಿಸೂಚನೆಯನ್ವಯ, ಆನ್‌ಲೈನ್ ಮೂಲಕ ಅರ್ಜಿಗಳನ್ನು 
ಆಹ್ವಾನಿಸಲಾಗಿತ್ತು. ಅದರಂತೆ ಅಭ್ಯರ್ಥಿಗಳಿಂದ ಸ್ವೀಕೃತವಾದ ಅರ್ಜಿಗಳನ್ನಾಧರಿಸಿ, ಅರ್ಹತೆ ಮತ್ತು ಮೀಸಲಾತಿಯನ್ವಯ ವಿಂಗಡಿಸಿ 1:10 ರ 
ಅನುಪಾತದಲ್ಲಿ ಅರ್ಹ ಅಭ್ಯರ್ಥಿಗಳ ಪರಿಶೀಲನಾ ಪಟ್ಟಿಯನ್ನು ತಯಾರಿಸಿ ಪ್ರಕಟಿಸಲಾಗಿರುತ್ತದೆ . ಈ ಪರಿಶೀಲನಾ ಪಟ್ಟಿಯ ಬಗ್ಗೆ ಆಕ್ಷೇಪಣೆ/ತಕರಾರು 
ಅರ್ಜಿಗಳನ್ನು ಸಲ್ಲಿಸಲು ಕಾಲಾವಕಾಶ ನೀಡಲಾಗಿತ್ತು. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೯ , ೨೦೧೨ 

೧೫೫ 
ಪರಿಶೀಲನಾ ಪಟ್ಟಿಯಲ್ಲಿ ಲಭ್ಯವಾದ ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳನ್ನು ಪರಿಶೀಲಿಸಿ ಆಯ್ಕೆ ಪಟ್ಟಿಯನ್ನು ಉಲ್ಲೇಖ (4) ರಂತೆ 
ಪ್ರಕಟಿಸಲಾಗಿದೆ. 

ಆಯ್ಕೆ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳಿಗೆ ದಿನಾಂಕ: 17 -10 -2011 ರಂದು ಸಮಾಲೋಚನಾ ಸಭೆ ನಡೆಸಿ ಖಾಲಿ ಹುದ್ದೆಗಳ ಮಾಹಿತಿಯನ್ನು 
ನೀಡಿ ಅಭ್ಯರ್ಥಿಗಳು ಆಪೇಕ್ಷೆ ಪಟ್ಟಂತಹ ಕಾರ್ಯ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದೆ. 


ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಮೆರಿಟ್ ಮತ್ತು ವರ್ಗವಾರು ಆಧಾರದ ಮೇಲೆ, ಈ ಕೆಳಕಂಡ ಅಭ್ಯರ್ಥಿಯನ್ನು ಗ್ರಾಮಲೆಕ್ಕಿಗರ ಹುದ್ದೆಯ 
ವೇತನ ಶ್ರೇಣಿಯ 5800 -100 - 6000 - 125 - 6500 - 150 - 7100 - 175 - 7800 - 200 - 8600 - 225 - 9500 - 250 - 10500 ರಲ್ಲಿ ನೇಮಕಾತಿ ಮಾಡಿ 
ಆದೇಶಿಸಿರುತ್ತದೆ. 


ತಂದೆಯ ಹೆಸರು 


ವಿಳಾಸ 


ಅಭ್ಯರ್ಥಿಯ 
ಹೆಸರು 


ನೇಮಕಾತಿ ಮಾಡಿರುವ ವೃತ್ತದ 

ಹೆಸರು 


ತ್ರಿವೇಣಿ.ಕೆ. 


ಕೋದಂಡರಾಮಯ್ಯ 


C/O ನರಸಿಂಹಯ್ಯ , ಪರಪ್ಪಸ್ವಾಮಿ ದೇವಾಸ್ಥಾನದ ಎದಿರು, 
ಹೊಸಪಾಳ್ಯ , ಹಳೆಪಾಳ್ಯ ಪೋಸ್ಟ್, ತಿಪಟೂರು ತಾಲ್ಲೂಕು, 
ತುಮಕೂರು-572202. 


ಚನ್ನರಾಯಪಟ್ಟಣ ತಾಲ್ಲೂಕು, 

ಜಂಬೂರು ವೃತ್ತ. 


ಷರತ್ತುಗಳು : 


1. ಅಭ್ಯರ್ಥಿಯು ಈ ಆದೇಶ ತಲುಪಿದ 15 ದಿನಗಳೊಳಗೆ ಮೂಲ ದಾಖಲಾತಿಗಳೊಂದಿಗೆ ಸಂಬಂಧಿಸಿದ ತಹಶೀಲ್ದಾರರ ಸಮಕ್ಷಮದಲ್ಲಿ ವರದಿ 

ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) 1977ರ ನಿಯಮ 18ರನ್ವಯ ನೇಮಕಾತಿಯನ್ನು 

ರದ್ದುಪಡಿಸಲಾಗುತ್ತದೆ. 
2. ಅಭ್ಯರ್ಥಿಯು ವಾಸಿಸುತ್ತಿರುವ ಕ್ಷೇತ್ರಕ್ಕೆ ಸಂಬಂಧಿಸಿದ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ನೀಡಲ್ಪಟ್ಟ ನಡತೆ ಪ್ರಮಾಣ ಪತ್ರಗಳನ್ನು 

ಹಾಜರುಪಡಿಸುವುದು. 
3. ಈ ನೇಮಕಾತಿಯು ಅಭ್ಯರ್ಥಿಯು ಹಾಜರುಪಡಿಸಿರುವ ಪಿ. ಯು .ಸಿ. ಅಂಕ ಪಟ್ಟಿಯ ಸತ್ಯಾಪನೆಗೆ ಒಳಪಟ್ಟಿರುತ್ತದೆ. 
4. ಅಭ್ಯರ್ಥಿಯು ಸಲ್ಲಿಸುವ ಮೂಲ ದಾಖಲಾತಿಗಳಲ್ಲಿ ತಪ್ಪು ಮಾಹಿತಿ ಅಥವಾ ಸುಳ್ಳು ಎಂದು ಕಂಡು ಬಂದಲ್ಲಿ ಅಂತಹವರ ಆಯ್ಕೆಯನ್ನು 

ರದ್ದುಪಡಿಸಲಾಗುತ್ತದೆ. 
5. ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾದ 2 ವರ್ಷಗಳ ಅವಧಿಯು ಪರಿವೀಕ್ಷಣೆ ಅವಧಿ (Probation Period) ಯಾಗಿರುತ್ತದೆ. ಈ ಅವಧಿಯಲ್ಲಿ 

(1) ಅಕೌಂಟ್ಸ್ ಲೋಯರ್ 2) ರೆವಿನ್ಯೂ ಲೋಯರ್ ಮತ್ತು ಕನ್ನಡ ಭಾಷಾ ಪರೀಕ್ಷೆ ( SSLC ಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ 
ದ್ವಿತೀಯ ಭಾಷೆಯಾಗಿ ತೆಗೆದುಕೊಳ್ಳದಿದ್ದಲ್ಲಿ) ಗಳಲ್ಲಿ ಉತ್ತೀರ್ಣರಾಗುವುದು. ತಪ್ಪಿದಲ್ಲಿ ಹಾಗೂ ಕೆಲಸ ಕಾರ್ಯಗಳು ತೃಪ್ತಿಕರವಾಗಿರದಿದ್ದಲ್ಲಿ 

ಸೇವೆಯಿಂದ ತೆಗೆದು ಹಾಕಲಾಗುವುದು . 
6. ಅಭ್ಯರ್ಥಿಯು ಸೇವೆಗೆ ಹಾಜರಾಗಿ ಭಾರತ ಸಂವಿಧಾನದ ರೀತ್ಯಾ “ನಿಷ್ಠೆಯ ಪ್ರಮಾಣ ವಚನ ಸ್ವೀಕರಿಸುವುದು. " 
7. ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗುವ ಸಮಯದಲ್ಲಿ ಸರ್ಕಾರಿ ವೈದ್ಯರಿಂದ ಪಡೆದ ವೈದ್ಯಕೀಯ ಅರ್ಹತಾ ಪ್ರಮಾಣ ಪತ್ರವನ್ನು 

ಹಾಜರುಪಡಿಸುವುದು . 
8 . ಅಭ್ಯರ್ಥಿಯು ಸರ್ಕಾರದ ಆದೇಶ ನಂ . FD / SP / 04/PET/ 05 ದಿನಾಂಕ 31/ 03 /2006 ರಂತೆ ಹೊಸ ನಿವೃತ್ತಿ ವೇತನ ಯೋಜನೆಗೆ 

ಒಳಪಟ್ಟಿರುತ್ತಾರೆ. 
9. ಸರ್ಕಾರದ ಸುತ್ತೋಲೆ ಸಂ . ಕಂ . ಇ/54/ ಬಿಎಸ್ಸಿ/2007, ದಿನಾಂಕ: 27 /3 /2007 ರನ್ವಯ ಅಂತರ ಜಿಲ್ಲಾ ವರ್ಗಾವಣೆಗೆ ಹಾಸನ ಜಿಲ್ಲೆಯಲ್ಲಿ 
* ಕನಿಷ್ಟ 5 ವರ್ಷಗಳ ಸೇವೆಯನ್ನು ಕಡ್ಡಾಯವಾಗಿ ಪೂರೈಸತಕ್ಕದ್ದು. 
10. ಅಭ್ಯರ್ಥಿಗಳು, ಕರ್ನಾಟಕ ನಾಗರೀಕ ಸೇವೆ ( ನಡತೆ) ನಿಯಮಗಳು 1966 ಹಾಗೂ ಕರ್ನಾಟಕ ನಾಗರೀಕ ಸೇವೆ ( ವರ್ಗೀಕರಣ , ನಿಯಂತ್ರಣ , 

ಮೇಲ್ಮನವಿ ) ನಿಯಮಗಳು 1957 ಹಾಗೂ ಕಾಲಕಾಲಕ್ಕೆ ಸರ್ಕಾರದಿಂದ ಹೊರಡಿಸಲಾಗುವ ಇತರೆ ನಿಯಮಾವಳಿಗಳಿಗೆ ಬದ್ಧರಾಗಿರುತ್ತಾರೆ. 
ಅಭ್ಯರ್ಥಿಯು ರೂ . 1000/ - ಭದ್ರತಾ ಠೇವಣಿಯನ್ನು ರಾಷ್ಟ್ರೀಯ ಉಳಿತಾಯ ಪತ್ರದ ಮೂಲಕ ಸಂಬಂಧಪಟ್ಟ ತಹಶೀಲ್ದಾರರಲ್ಲಿ 

ಹಾಜರುಪಡಿಸುವುದು ಹಾಗೂ ತಹಶೀಲ್ದಾರರು ಈ ಮೊತ್ತಕ್ಕೆ ಭದ್ರತಾ ಮುಚ್ಚಳಿಕೆ ಪತ್ರವನ್ನು ಪಡೆದು ಸರ್ಕಾರಕ್ಕೆ ಆಧಾರ ಮಾಡಿಕೊಳ್ಳುವುದು . 
12 . ಅಭ್ಯರ್ಥಿಯ ಜೇಷ್ಠತೆಯು ನೇಮಕಾತಿ ಪ್ರಾಧಿಕಾರದ ಉಲ್ಲೇಖ (4) ರಲ್ಲಿನ ಆಯ್ಕೆ ಪಟ್ಟಿಯಲ್ಲಿ ಪ್ರಸ್ತುತ ಇದ್ದಂತೆಯೇ ಇರತಕ್ಕದ್ದು ಹಾಗೂ 

ತದನಂತರ ಈ ಸಂಬಂಧ ಸರ್ಕಾರ ಹೊರಡಿಸುವ ಕಾನೂನು ತಿದ್ದುಪಡಿಗಳಿಗೆ ಒಳಪಟ್ಟಿರುತ್ತದೆ. 


- ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು, 
ಗ್ರಾಮಲೆಕ್ಕಿಗರ ನೇಮಕಾತಿ ಸಮಿತಿ, ಹಾಸನ ಜಿಲ್ಲೆ, ಹಾಸನ. 


೧೫೬ 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೯ , ೨೦೧೨ 

ಕಂದಾಯ ಇಲಾಖೆ 
ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳ ಕಾರ್ಯಾಲಯ , ಹಾಸನ ಜಿಲ್ಲೆ, ಹಾಸನ 577 201 
ನಂ . ಗ್ರಾ. ಲೆ. ಸಿಬ್ಬಂದಿ - 106/ 2010 -11 . ದಿನಾಂಕ : 06 - 01 - 2012 

ಅಧಿಕೃತ ಜ್ಞಾಪನ 


ವಿಷಯ: 


ಉಲ್ಲೇಖ: - 1) 


ಹಾಸನ ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಆಯ್ಕೆ 
ಆದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡುವ ಕುರಿತು. 
ಸರ್ಕಾರದ ಅಧಿಸೂಚನೆ ಸಂ ಕಂಇ 299 ಬಿಎಸ್ಸಿ 2006 ದಿನಾಂಕ: 3/2 /2009 ಮತ್ತು ದಿನಾಂಕ: 24 /7 /2009 . 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಕಂದಾಯ ಇಲಾಖೆ, ಬೆಂಗಳೂರು ರವರ ಪತ್ರದ ಸಂಖ್ಯೆ. ಕಂ . ಇ .04 ಬಿ .ಎಸ್. ಸಿ . 
2011 ದಿನಾಂಕ: 25 /02 / 2011 . 
ಈ ಕಚೇರಿಯ ಸಮ ಸಂಖ್ಯೆ ಅಧಿಸೂಚನೆ ದಿನಾಂಕ: 13 / 05/ 2011. 
ಈ ಕಾರ್ಯಾಲಯದ ಆಯ್ಕೆ ಪಟ್ಟಿ ದಿನಾಂಕ: 24 - 09 - 2011 . 


- 


3) 


ಹಾಸನ ಜಿಲ್ಲೆಯ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ 42 ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇರನೇಮಕಾತಿ ಮೂಲಕ ಭರ್ತಿಮಾಡುವ 
ಸಲುವಾಗಿ ಕರ್ನಾಟಕ ಸಾಮಾನ್ಯ ಸೇವೆಗಳು ( ರೆವೆನ್ಯೂ ಸಬಾರ್ಡಿನೇಟ್ ಬ್ರಾಂಚ್ , ಕೇಡರ್ ಅಂಡ್ ರಿಕ್ರೂಟ್‌ಮೆಂಟ್ ) ನಿಯಮಗಳನ್ವಯ ಉಲ್ಲೇಖ(1) 
ಮತ್ತು ( 2) ರಲ್ಲಿನ ಸರ್ಕಾರದ ಅಧಿಸೂಚನೆಯಂತೆ ಉಲ್ಲೇಖ( 3) ರ ಈ ಕಾರ್ಯಾಲಯದ ಅಧಿಸೂಚನೆಯನ್ವಯ, ಆನ್‌ಲೈನ್ ಮೂಲಕ ಅರ್ಜಿಗಳನ್ನು 
ಆಹ್ವಾನಿಸಲಾಗಿತ್ತು. ಅದರಂತೆ ಅಭ್ಯರ್ಥಿಗಳಿಂದ ಸ್ವೀಕೃತವಾದ ಅರ್ಜಿಗಳನ್ನಾಧರಿಸಿ, ಅರ್ಹತೆ ಮತ್ತು ಮೀಸಲಾತಿಯನ್ವಯ ವಿಂಗಡಿಸಿ 1:10 ರ 
ಅನುಪಾತದಲ್ಲಿ ಅರ್ಹ ಅಭ್ಯರ್ಥಿಗಳ ಪರಿಶೀಲನಾ ಪಟ್ಟಿಯನ್ನು ತಯಾರಿಸಿ ಪ್ರಕಟಿಸಲಾಗಿರುತ್ತದೆ. ಈ ಪರಿಶೀಲನಾ ಪಟ್ಟಿಯ ಬಗ್ಗೆ ಆಕ್ಷೇಪಣೆ/ತಕರಾರು 
ಅರ್ಜಿಗಳನ್ನು ಸಲ್ಲಿಸಲು ಕಾಲಾವಕಾಶ ನೀಡಲಾಗಿತ್ತು. 

ಪರಿಶೀಲನಾ ಪಟ್ಟಿಯಲ್ಲಿ ಲಭ್ಯವಾದ ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳನ್ನು ಪರಿಶೀಲಿಸಿ ಆಯ್ಕೆ ಪಟ್ಟಿಯನ್ನು ಉಲ್ಲೇಖ (4) ರಂತೆ 
ಪ್ರಕಟಿಸಲಾಗಿದೆ. 

ಆಯ್ಕೆ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳಿಗೆ ದಿನಾಂಕ: 17 -10 -2011 ರಂದು ಸಮಾಲೋಚನಾ ಸಭೆ ನಡೆಸಿ ಖಾಲಿ ಹುದ್ದೆಗಳ ಮಾಹಿತಿಯನ್ನು 
ನೀಡಿ ಅಭ್ಯರ್ಥಿಗಳು ಆಪೇಕ್ಷೆ ಪಟ್ಟಂತಹ ಕಾರ್ಯ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದೆ. 

ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಮೆರಿಟ್ ಮತ್ತು ವರ್ಗವಾರು ಆಧಾರದ ಮೇಲೆ, ಈ ಕೆಳಕಂಡ ಅಭ್ಯರ್ಥಿಯನ್ನು ಗ್ರಾಮಲೆಕ್ಕಿಗರ ಹುದ್ದೆಯ 
ವೇತನ ಶ್ರೇಣಿಯ 5800 - 100 - 6000 - 125 - 6500 - 150 - 7100 - 175 - 7800 - 200 - 8600 -225 - 9500 - 250 - 10500 ರಲ್ಲಿ ನೇಮಕಾತಿ ಮಾಡಿ 
ಆದೇಶಿಸಿರುತ್ತದೆ. 


ತಂದೆಯ ಹೆಸರು 


ವಿಳಾಸ 


ಅಭ್ಯರ್ಥಿಯ 
ಹೆಸರು 


ನೇಮಕಾತಿ ಮಾಡಿರುವ 

ವೃತ್ತದ ಹೆಸರು 


ಅಣ್ಣಪ್ಪ.ಕೆ.ಆರ್. 


ರುದ್ರಪ್ಪ 


ಕನಗೊಂಡನಹಳ್ಳಿ , ತಂಗಳಿ ಪೇಸ್ಟ್, ಕಡೂರು ತಾಲ್ಲೂಕು, 
ಚಿಕ್ಕಮಗಳೂರು- 577548 


ಅರಸೀಕೆರೆ ತಾಲ್ಲೂಕು, 
ಹಿರಿಯೂರು ವೃತ್ತ. 


ಷರತ್ತುಗಳು: 


1 . 


6 


ಅಭ್ಯರ್ಥಿಯು ಈ ಆದೇಶ ತಲುಪಿದ 15 ದಿನಗಳೊಳಗೆ ಮೂಲ ದಾಖಲಾತಿಗಳೊಂದಿಗೆ ಸಂಬಂಧಿಸಿದ ತಹಶೀಲ್ದಾರರ ಸಮಕ್ಷಮದಲ್ಲಿ ವರದಿ 
ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) 1977ರ ನಿಯಮ 18ರನ್ವಯ ನೇಮಕಾತಿಯನ್ನು 

ರದ್ದುಪಡಿಸಲಾಗುತ್ತದೆ. 
2. ಅಭ್ಯರ್ಥಿಯು ವಾಸಿಸುತ್ತಿರುವ ಕ್ಷೇತ್ರಕ್ಕೆ ಸಂಬಂಧಿಸಿದ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ನೀಡಲ್ಪಟ್ಟ ನಡತೆ ಪ್ರಮಾಣ ಪತ್ರಗಳನ್ನು 

ಹಾಜರುಪಡಿಸುವುದು. 
3. ಈ ನೇಮಕಾತಿಯು ಅಭ್ಯರ್ಥಿಯು ಹಾಜರುಪಡಿಸಿರುವ ಪಿ . ಯು . ಸಿ. ಅಂಕ ಪಟ್ಟಿಯ ಸತ್ಯಾಪನೆಗೆ ಒಳಪಟ್ಟಿರುತ್ತದೆ. 
4. ಅಭ್ಯರ್ಥಿಯು ಸಲ್ಲಿಸುವ ಮೂಲ ದಾಖಲಾತಿಗಳಲ್ಲಿ ತಪ್ಪು ಮಾಹಿತಿ ಅಥವಾ ಸುಳ್ಳು ಎಂದು ಕಂಡು ಬಂದಲ್ಲಿ ಅಂತಹವರ ಆಯ್ಕೆಯನ್ನು 

ರದ್ದುಪಡಿಸಲಾಗುತ್ತದೆ. 
5. ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾದ 2 ವರ್ಷಗಳ ಅವಧಿಯು ಪರಿವೀಕ್ಷಣೆ ಅವಧಿ (Probation Period ) ಯಾಗಿರುತ್ತದೆ. ಈ ಅವಧಿಯಲ್ಲಿ 

(1) ಅಕೌಂಟ್ಸ್ ಲೋಯರ್ 2) ರೆವಿನ್ಯೂ ಲೋಯರ್ ಮತ್ತು ಕನ್ನಡ ಭಾಷಾ ಪರೀಕ್ಷೆ ( SSLC ಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ 


ಭಾಗ - ೫ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೯ , ೨೦೧೨ 

೧೫೭ 
ದ್ವಿತೀಯ ಭಾಷೆಯಾಗಿ ತೆಗೆದುಕೊಳ್ಳದಿದ್ದಲ್ಲಿ) ಗಳಲ್ಲಿ ಉತ್ತೀರ್ಣರಾಗುವುದು. ತಪ್ಪಿದಲ್ಲಿ ಹಾಗೂ ಕೆಲಸ ಕಾರ್ಯಗಳು ತೃಪ್ತಿಕರವಾಗಿರದಿದ್ದಲ್ಲಿ 

ಸೇವೆಯಿಂದ ತೆಗೆದು ಹಾಕಲಾಗುವುದು. 
6. ಅಭ್ಯರ್ಥಿಯು ಸೇವೆಗೆ ಹಾಜರಾಗಿ ಭಾರತ ಸಂವಿಧಾನದ ರೀತ್ಯಾ “ ನಿಷ್ಠೆಯ ಪ್ರಮಾಣ ವಚನ ಸ್ವೀಕರಿಸುವುದು. 
7. ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗುವ ಸಮಯದಲ್ಲಿ ಸರ್ಕಾರಿ ವೈದ್ಯರಿಂದ ಪಡೆದ ವೈದ್ಯಕೀಯ ಅರ್ಹತಾ ಪ್ರಮಾಣ ಪತ್ರವನ್ನು 

ಹಾಜರುಪಡಿಸುವುದು. 
8. ಅಭ್ಯರ್ಥಿಯು ಸರ್ಕಾರದ ಆದೇಶ ನಂ . FD /SPL/ 04 /PET / 05 ದಿನಾಂಕ 31 / 03 /2006 ರಂತೆ ಹೊಸ ನಿವೃತ್ತಿ ವೇತನ ಯೋಜನೆಗೆ 

ಒಳಪಟ್ಟಿರುತ್ತಾರೆ . 
9. ಸರ್ಕಾರದ ಸುತ್ತೋಲೆ ಸಂ. ಕಂ . ಇ/ 54/ಬಿಎಸ್ಸಿ/ 2007, ದಿನಾಂಕ: 27 /3/2007 ರನ್ವಯ ಅಂತರ ಜಿಲ್ಲಾ ವರ್ಗಾವಣೆಗೆ ಹಾಸನ ಜಿಲ್ಲೆಯಲ್ಲಿ 

ಕನಿಷ್ಟ 5 ವರ್ಷಗಳ ಸೇವೆಯನ್ನು ಕಡ್ಡಾಯವಾಗಿ ಪೂರೈಸತಕ್ಕದ್ದು. 
10 . ಅಭ್ಯರ್ಥಿಗಳು, ಕರ್ನಾಟಕ ನಾಗರೀಕ ಸೇವೆ ( ನಡತೆ) ನಿಯಮಗಳು 1966 ಹಾಗೂ ಕರ್ನಾಟಕ ನಾಗರೀಕ ಸೇವೆ ( ವರ್ಗೀಕರಣ, ನಿಯಂತ್ರಣ , 

ಮೇಲ್ಮನವಿ) ನಿಯಮಗಳು 1957 ಹಾಗೂ ಕಾಲಕಾಲಕ್ಕೆ ಸರ್ಕಾರದಿಂದ ಹೊರಡಿಸಲಾಗುವ ಇತರೆ ನಿಯಮಾವಳಿಗಳಿಗೆ ಬದ್ಧರಾಗಿರುತ್ತಾರೆ. 
11. ಅಭ್ಯರ್ಥಿಯು ರೂ . 1000 /- ಭದ್ರತಾ ಠೇವಣಿಯನ್ನು ರಾಷ್ಟ್ರೀಯ ಉಳಿತಾಯ ಪತ್ರದ ಮೂಲಕ ಸಂಬಂಧಪಟ್ಟ ತಹಶೀಲ್ದಾರರಲ್ಲಿ 

ಹಾಜರುಪಡಿಸುವುದು ಹಾಗೂ ತಹಶೀಲ್ದಾರರು ಈ ಮೊತ್ತಕ್ಕೆ ಭದ್ರತಾ ಮುಚ್ಚಳಿಕೆ ಪತ್ರವನ್ನು ಪಡೆದು ಸರ್ಕಾರಕ್ಕೆ ಆಧಾರ ಮಾಡಿಕೊಳ್ಳುವುದು. 
12 . ಅಭ್ಯರ್ಥಿಯ ಜೇಷ್ಠತೆಯು ನೇಮಕಾತಿ ಪ್ರಾಧಿಕಾರದ ಉಲ್ಲೇಖ (4) ರಲ್ಲಿನ ಆಯ್ಕೆ ಪಟ್ಟಿಯಲ್ಲಿ ಪ್ರಸ್ತುತ ಇದ್ದಂತೆಯೇ ಇರತಕ್ಕದ್ದು ಹಾಗೂ 

ತದನಂತರ ಈ ಸಂಬಂಧ ಸರ್ಕಾರ ಹೊರಡಿಸುವ ಕಾನೂನು ತಿದ್ದುಪಡಿಗಳಿಗೆ ಒಳಪಟ್ಟಿರುತ್ತದೆ. 


ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು, 

ಗ್ರಾಮಲೆಕ್ಕಿಗರ ನೇಮಕಾತಿ ಸಮಿತಿ, ಹಾಸನ ಜಿಲ್ಲೆ, ಹಾಸನ. 

ಕಂದಾಯ ಇಲಾಖೆ 
ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳ ಕಾರ್ಯಾಲಯ , ಹಾಸನ ಜಿಲ್ಲೆ, ಹಾಸನ 577 201 
ನಂ. ಗ್ರಾ.ಲೆ.ಸಿಬ್ಬಂದಿ - 106 /2010 - 11, ದಿನಾಂಕ: 06 - 01 -2012 

ಅಧಿಕೃತ ಜ್ಞಾಪನ 


ವಿಷಯ : 


ಉಲ್ಲೇಖ:- 1) 


ಹಾಸನ ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಆಯ್ಕೆ 
ಆದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡುವ ಕುರಿತು. 
ಸರ್ಕಾರದ ಅಧಿಸೂಚನೆ ಸಂ ಕಂಇ 299 ಬಿಎಸ್ಸಿ 2006 ದಿನಾಂಕ: 3/2 /2009 ಮತ್ತು ದಿನಾಂಕ: 24 /7 /2009 . 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಕಂದಾಯ ಇಲಾಖೆ, ಬೆಂಗಳೂರು ರವರ ಪತ್ರದ ಸಂಖ್ಯೆ. ಕಂ . ಇ .04 ಬಿ .ಎಸ್.ಸಿ. 
2011 ದಿನಾಂಕ: 25 /02 /2011 , 
ಈ ಕಚೇರಿಯ ಸಮ ಸಂಖ್ಯೆ ಅಧಿಸೂಚನೆ ದಿನಾಂಕ: 13/05/2011. 
ಈ ಕಾರ್ಯಾಲಯದ ಆಯ್ಕೆ ಪಟ್ಟಿ ದಿನಾಂಕ: 24 - 09 - 2011 . 


ಹಾಸನ ಜಿಲ್ಲೆಯ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ 42 ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇರನೇಮಕಾತಿ ಮೂಲಕ ಭರ್ತಿಮಾಡುವ 
ಸಲುವಾಗಿ ಕರ್ನಾಟಕ ಸಾಮಾನ್ಯ ಸೇವೆಗಳು ( ರೆವೆನ್ಯೂ ಸಬಾರ್ಡಿನೇಟ್ ಬ್ರಾಂಚ್, ಕೇಡರ್ ಅಂಡ್ ರಿಕ್ರೂಟ್‌ಮೆಂಟ್ ) ನಿಯಮಗಳನ್ವಯ ಉಲ್ಲೇಖ (1) 
ಮತ್ತು ( 2) ರಲ್ಲಿನ ಸರ್ಕಾರದ ಅಧಿಸೂಚನೆಯಂತೆ ಉಲ್ಲೇಖ (3) ರ ಈ ಕಾರ್ಯಾಲಯದ ಅಧಿಸೂಚನೆಯನ್ವಯ , ಆನ್‌ಲೈನ್ ಮೂಲಕ ಅರ್ಜಿಗಳನ್ನು 
ಆಹ್ವಾನಿಸಲಾಗಿತ್ತು. ಅದರಂತೆ ಅಭ್ಯರ್ಥಿಗಳಿಂದ ಸ್ವೀಕೃತವಾದ ಅರ್ಜಿಗಳನ್ನಾಧರಿಸಿ, ಅರ್ಹತೆ ಮತ್ತು ಮೀಸಲಾತಿಯನ್ವಯ ವಿಂಗಡಿಸಿ 1:10 ರ 
ಅನುಪಾತದಲ್ಲಿ ಅರ್ಹ ಅಭ್ಯರ್ಥಿಗಳ ಪರಿಶೀಲನಾ ಪಟ್ಟಿಯನ್ನು ತಯಾರಿಸಿ ಪ್ರಕಟಿಸಲಾಗಿರುತ್ತದೆ. ಈ ಪರಿಶೀಲನಾ ಪಟ್ಟಿಯ ಬಗ್ಗೆ ಆಕ್ಷೇಪಣೆ/ತಕರಾರು 
ಅರ್ಜಿಗಳನ್ನು ಸಲ್ಲಿಸಲು ಕಾಲಾವಕಾಶ ನೀಡಲಾಗಿತ್ತು . 

ಪರಿಶೀಲನಾ ಪಟ್ಟಿಯಲ್ಲಿ ಲಭ್ಯವಾದ ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳನ್ನು ಪರಿಶೀಲಿಸಿ ಆಯ್ಕೆ ಪಟ್ಟಿಯನ್ನು ಉಲ್ಲೇಖ (4) ರಂತೆ 
ಪ್ರಕಟಿಸಲಾಗಿದೆ. 

ಆಯ್ಕೆ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳಿಗೆ ದಿನಾಂಕ: 17 -10 -2011 ರಂದು ಸಮಾಲೋಚನಾ ಸಭೆ ನಡೆಸಿ ಖಾಲಿ ಹುದ್ದೆಗಳ ಮಾಹಿತಿಯನ್ನು 
ನೀಡಿ ಅಭ್ಯರ್ಥಿಗಳು ಆಪೇಕ್ಷೆ ಪಟ್ಟಂತಹ ಕಾರ್ಯ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದೆ. 

ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಮೆರಿಟ್ ಮತ್ತು ವರ್ಗವಾರು ಆಧಾರದ ಮೇಲೆ, ಈ ಕೆಳಕಂಡ ಅಭ್ಯರ್ಥಿಯನ್ನು ಗ್ರಾಮಲೆಕ್ಕಿಗರ ಹುದ್ದೆಯ 
ವೇತನ ಶ್ರೇಣಿಯ 5800 - 100 - 6000 - 125 - 6500 - 150 - 7100 -175 - 7800 - 200 - 8600 - 2235 - 9500 - 250 -10500 ರಲ್ಲಿ ನೇಮಕಾತಿ ಮಾಡಿ 
ಆದೇಶಿಸಿರುತ್ತದೆ. 


೧೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೯ , ೨೦೧೨ 


ಭಾಗ - ೫ 


ತಂದೆಯ ಹೆಸರು 


ವಿಳಾಸ 


ಅಭ್ಯರ್ಥಿಯ 
ಹೆಸರು 


ನೇಮಕಾತಿ ಮಾಡಿರುವ ವೃತ್ತದ 

ಹೆಸರು 


ಸೌಜನ್ಯ. ಆರ್. 


ರಾಮಲಿಂಗಪ್ಪ.ಆರ್‌. 


ಮನೆ- ನಂ .161/ ಎ , 
ರೈಲ್ವೆ ಕ್ವಾಟರ್, ಅರಸೀಕೆರೆ , ಹಾಸನ . 


ಅರಸೀಕೆರೆ ತಾಲ್ಲೂಕು, 

ನಾಗರ ವೃತ್ತ. 


ಷರತ್ತುಗಳು: 
1. ಅಭ್ಯರ್ಥಿಯು ಈ ಆದೇಶ ತಲುಪಿದ 15 ದಿನಗಳೊಳಗೆ ಮೂಲ ದಾಖಲಾತಿಗಳೊಂದಿಗೆ ಸಂಬಂಧಿಸಿದ ತಹಶೀಲ್ದಾರರ ಸಮಕ್ಷಮದಲ್ಲಿ ವರದಿ 

ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) 1977ರ ನಿಯಮ 18ರನ್ವಯ ನೇಮಕಾತಿಯನ್ನು 

ರದ್ದುಪಡಿಸಲಾಗುತ್ತದೆ. 
2. ಅಭ್ಯರ್ಥಿಯು ವಾಸಿಸುತ್ತಿರುವ ಕ್ಷೇತ್ರಕ್ಕೆ ಸಂಬಂಧಿಸಿದ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ನೀಡಲ್ಪಟ್ಟ ನಡತೆ ಪ್ರಮಾಣ ಪತ್ರಗಳನ್ನು 

ಹಾಜರುಪಡಿಸುವುದು. 
3. ಈ ನೇಮಕಾತಿಯು ಅಭ್ಯರ್ಥಿಯು ಹಾಜರುಪಡಿಸಿರುವ ಪಿ . ಯು .ಸಿ . ಅಂಕ ಪಟ್ಟಿಯ ಸತ್ಯಾಪನೆಗೆ ಒಳಪಟ್ಟಿರುತ್ತದೆ. 
4. ಅಭ್ಯರ್ಥಿಯು ಸಲ್ಲಿಸುವ ಮೂಲ ದಾಖಲಾತಿಗಳಲ್ಲಿ ತಪ್ಪು ಮಾಹಿತಿ ಅಥವಾ ಸುಳ್ಳು ಎಂದು ಕಂಡು ಬಂದಲ್ಲಿ ಅಂತಹವರ ಆಯ್ಕೆಯನ್ನು 

ರದ್ದುಪಡಿಸಲಾಗುತ್ತದೆ. 
5. ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾದ 2 ವರ್ಷಗಳ ಅವಧಿಯು ಪರಿವೀಕ್ಷಣೆ ಅವಧಿ (Probation Period ) ಯಾಗಿರುತ್ತದೆ. ಈ ಅವಧಿಯಲ್ಲಿ 

ರ್ 2) ರೆವಿನ್ಯೂ ಲೋಯರ್ ಮತ್ತು ಕನ್ನಡ ಭಾಷಾ ಪರೀಕ್ಷೆ ( SSLC ಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ 
ದ್ವಿತೀಯ ಭಾಷೆಯಾಗಿ ತೆಗೆದುಕೊಳ್ಳದಿದ್ದಲ್ಲಿ) ಗಳಲ್ಲಿ ಉತ್ತೀರ್ಣರಾಗುವುದು. ತಪ್ಪಿದಲ್ಲಿ ಹಾಗೂ ಕೆಲಸ ಕಾರ್ಯಗಳು ತೃಪ್ತಿಕರವಾಗಿರದಿದ್ದಲ್ಲಿ 

ಸೇವೆಯಿಂದ ತೆಗೆದು ಹಾಕಲಾಗುವುದು. 
6. ಅಭ್ಯರ್ಥಿಯು ಸೇವೆಗೆ ಹಾಜರಾಗಿ ಭಾರತ ಸಂವಿಧಾನದ ರೀತ್ಯಾ ನಿಷ್ಠೆಯ ಪ್ರಮಾಣ ವಚನ ಸ್ವೀಕರಿಸುವುದು." 
7. ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗುವ ಸಮಯದಲ್ಲಿ ಸರ್ಕಾರಿ ವೈದ್ಯರಿಂದ ಪಡೆದ ವೈದ್ಯಕೀಯ ಅರ್ಹತಾ ಪ್ರಮಾಣ ಪತ್ರವನ್ನು 

ಹಾಜರುಪಡಿಸುವುದು. 
8 . ಅಭ್ಯರ್ಥಿಯು ಸರ್ಕಾರದ ಆದೇಶ ನಂ . FD / SP / 04 /PET/ 05 ದಿನಾಂಕ 31/ 03 /2006 ರಂತೆ ಹೊಸ ನಿವೃತ್ತಿ ವೇತನ ಯೋಜನೆಗೆ 

ಒಳಪಟ್ಟಿರುತ್ತಾರೆ. 
9. ಸರ್ಕಾರದ ಸುತ್ತೋಲೆ ಸಂ . ಕಂ . ಇ/ 54/ ಬಿಎಸ್ಸಿ/2007, ದಿನಾಂಕ: 27 /3/2007 ರನ್ವಯ ಅಂತರ ಜಿಲ್ಲಾ ವರ್ಗಾವಣೆಗೆ ಹಾಸನ ಜಿಲ್ಲೆಯಲ್ಲಿ 

ಕನಿಷ್ಟ 5 ವರ್ಷಗಳ ಸೇವೆಯನ್ನು ಕಡ್ಡಾಯವಾಗಿ ಪೂರೈಸತಕ್ಕದ್ದು. 
10 . ಅಭ್ಯರ್ಥಿಗಳು, ಕರ್ನಾಟಕ ನಾಗರೀಕ ಸೇವೆ (ನಡತೆ) ನಿಯಮಗಳು 1966 ಹಾಗೂ ಕರ್ನಾಟಕ ನಾಗರೀಕ ಸೇವೆ ( ವರ್ಗೀಕರಣ , ನಿಯಂತ್ರಣ , 

ಮೇಲ್ಮನವಿ) ನಿಯಮಗಳು 1957 ಹಾಗೂ ಕಾಲಕಾಲಕ್ಕೆ ಸರ್ಕಾರದಿಂದ ಹೊರಡಿಸಲಾಗುವ ಇತರೆ ನಿಯಮಾವಳಿಗಳಿಗೆ ಬದ್ಧರಾಗಿರುತ್ತಾರೆ. 
11. ಅಭ್ಯರ್ಥಿಯು ರೂ . 1000/- ಭದ್ರತಾ ಠೇವಣಿಯನ್ನು ರಾಷ್ಟ್ರೀಯ ಉಳಿತಾಯ ಪತ್ರದ ಮೂಲಕ ಸಂಬಂಧಪಟ್ಟ ತಹಶೀಲ್ದಾರರಲ್ಲಿ 

ಹಾಜರುಪಡಿಸುವುದು ಹಾಗೂ ತಹಶೀಲ್ದಾರರು ಈ ಮೊತ್ತಕ್ಕೆ ಭದ್ರತಾ ಮುಚ್ಚಳಿಕೆ ಪತ್ರವನ್ನು ಪಡೆದು ಸರ್ಕಾರಕ್ಕೆ ಆಧಾರ ಮಾಡಿಕೊಳ್ಳುವುದು. 
12 . ಅಭ್ಯರ್ಥಿಯ ಜೇಷ್ಠತೆಯು ನೇಮಕಾತಿ ಪ್ರಾಧಿಕಾರದ ಉಲ್ಲೇಖ (4) ರಲ್ಲಿನ ಆಯ್ಕೆ ಪಟ್ಟಿಯಲ್ಲಿ ಪ್ರಸ್ತುತ ಇದ್ದಂತೆಯೇ ಇರತಕ್ಕದ್ದು ಹಾಗೂ 

ತದನಂತರ ಈ ಸಂಬಂಧ ಸರ್ಕಾರ ಹೊರಡಿಸುವ ಕಾನೂನು ತಿದ್ದುಪಡಿಗಳಿಗೆ ಒಳಪಟ್ಟಿರುತ್ತದೆ. 


- ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು, 
ಗ್ರಾಮಲೆಕ್ಕಿಗರ ನೇಮಕಾತಿ ಸಮಿತಿ, ಹಾಸನ ಜಿಲ್ಲೆ, ಹಾಸನ 


ಪಿ . ಆರ್. 25 


IN THE COURT OF THE 2nd ADDL . DISTRICT JUDGE AT TUMKUR 

P & SC NO. 4 /2012 


PETITIONERS : 


HG : 5 - 3 - 2012 


H .D . Lingaiah , S /o Late Doddaiah , age 61 years , Halanoor at and post Kasaba Hobli, Tumkur Taluk . 


-Versus - 


RESPONDENTS : 


NIL 


200 – 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೯ , ೨೦೧೨ 


೧೫೯ 


NOTICE BY WAY OF PAPER PUBLICATION 
Whereas the petitioner has filed this petition seeking issue of probate in respect of the registered will dated 18 -4 -2001 
executed by Doddanarasaiah S /o late , Chikkakempaiah and for such other reliefs in respect of the property stated below . 

It is notified to all that any persons interested in the property mentioned below are directed to appear 
before the aforesaid Hon ble court either in person or through their counsels on 5 / 3 /2012 , failing which the matter 
will be heard and decided on the available records . 

SCHEDULE 
All the piece and parcel of the land bearing sy , no, 163/Block 8 measuring 0 - 28 guntas situated at Halanoor 
village , Kasaba hobli , Tumkur taluk assessed at Rs. 1 -50 paise bounded by East: Property of sons of Rudranna. 
West: Property of Lakshmaiah . North : property of Doddanarasaiah Slo Doddachikkanna and south : Property of 
Lakshmaian Slo Manne Narasaiah . 

By the order of the Honb le District Judge at Tumkur, Karnataka state . 


K . S . Shivakumar , 
Raveesh Kumar, 
Raveesh M . C . 
1st Floor, Rajamahal, Ashoka Road , Tumkur. 

By order of the court 

Chief Administrative Officer , 
PD - 13 

District Court , Tumkur. Karnataka State 
KARNATAKA STATE BOARD OF WAKFS 


NO .KTW /REG /84 /DHD /2001 -2002 BANGALORE -52,DATE :22- 10- 2001 

CERTIFICATE OF REGISTRATION 


It is hereby certified that the wakf described hereunder is registered and brought on to the register of wakfs in accordance with 
section 36 of the Wakf Act, 1995 . 


Name of the Muthawalli 


SI.No.of Kitabul 

Awkaf 


Name,class & Description of the Wakfs 

Particulars of Wakf 

properties 

ADDL. PROPERTY 
Addl.property of Ahle Sunnath 

Sy. No . 25 ,Idgah 
Jamath Sattur 

AREA : 
Dharwad Taluk & District 

East-West:200 
North -south : 30 as wakf 
out of 8A -21Guntas 


Ahle Sunnath 
Jamath Sattur 
Dharwad Taluk & District 
managed by its Muthawalli 


BOUNDARIES : 
East : Open space 
West : Sy.no .25 
North : Government road 
South : Land of tammangatta ramangouda patil 
& shri ningappa shivappa gatagi 

Chief Executive Officer , 
Karnataka State Board ofWakfs 


PD . 14 


KARNATAKA STATE BOARD OF WAKF 
[ Constituted by the Government of Karnataka under the Wakf Act, 1995 (Central Act-43 of 95)] 

Darul Awkaf, # 6, Cunningham Road , Bangalore-52. 

CORRIGENDUM 

No . KTW /MSC / 91 /GBA/2009 - 10 , DATED 8 -12 - 2011 
SUB : Correction of entries in respect of Gazette Notification NO.KTW /4752/ASR /1974 dated : 16 -7- 1974 at SINO .13 of 

Gulbarga Taluk ,(Urban ) belonging to Masjid -e-Uroob (Sunni), Shahbazar, Gulbarga. 


no 


FOTE37 DOLJE, ROOwad , SUJO , 9009 

2011 - 38 
REF : Letter NO .DWAC /GLB/MSC /19 /2009- 10 DATED 3 -4- 2010 & 5 -3- 2011 of District Wakf Officer,Gulbarga . 


The DistrictWakf Officer,Gulbarga Vide his letters cited reference has reported that the Managing Committee has filed a 
suit against one Smt.Gundu Bai W /o Late Tukaram in misc . appeal No.5 /2008 dated 17 -06 -2009 of the Principal, District Judge 
which was dismissed on the technical ground by wrong appearance of the name as Shahbazaar instead of Brahmpur, 
and requested to issue Corrigendum of the above said Wakf as per the records furnished by him . Accordingly Public Notice 
dated : 15 -04 -2011 was issued calling for objections/ suggestions against the proposed correction of entries in respect of Gazette 
Notification pertaining to above Wakf. The District Wakf Officer, vide his letter dated 25 :08 -2010 has reported that the Public Notice 
was published on the Notice Board of the institution and drawn Mahazar on 5 -8 - 2011 . Further he has reported that in response to 
the said , Public Notice no objections nor any suggestions has been received and has requested to issue the Corrigendum as 
proposed in the public Notice . It is also verified from the records of this office that no objections and suggestions have been received 
in this office . Hence this Corrigendum . 


EXISTING ENTRIES 


READ THE CORRECT ENTRIES 


Sl. No. 


Sl. No . 


Name of the 


Description ofWakfs properties 
& Particulars thereof such as 
Sy . House No . Boundaries, 

Village Town 


Name of the 
Wakf. Institution 


Of 


Of 


Description of Wakfs properties 
& Particulars thereof such as 
Sy. House No . Boundaries , 

Village Town 


Wakf. Institution 


Gazette 


Gazette 


3 


Masled - Urub 
( Sunni) 
Shahbazar 
Gulbarga 


Masjid - e - Uroob 
(Sunni) 
Brahmpur 
Gulbarga 


E = Field of Sharanbasappa . 
W = GovernmentWay . 
N = Open Yard . 
S = Open Yard 
Shop M .No. 10 - 503 . 
Shop M .No . 10 – 504 . 
Wakf 25 . 2 x 24 .2 . 
Shop M .No. 10 - 105 
Room inside Mosque 

9 . 10 X 9 .5 
Cistern 35 .5 . X 38 .5 
Urinals 6 .4 X 8 .8 
Shop M . No . 503. 

6 .6 X 10 . 10 
Shop M .No. 504 
6 .6 X 10 . 10 
Shop M .No. 505 

13. 10 X 7 . 10 
Open Yard within the Mosque 
(Grave Yard ) 19.9 X 26 .4 , 
Dargha Hazrath Maskin Shah 
Baba within the Mosque 

13.5 X 13 .6 
Grave Yard Outside Mosque 

146 X 166 


E = Field of Sharanbasappa . 
W = GovernmentWay. 
N = Open Yard . 
S = Open Yard 
Shop M .No . 10 - 503 . 
Shop M .No . 10 – 504 . 
Wakf 25 .2 x 24 .2 . 
Shop M .No . 10 - 105 
Room inside Mosque 

9. 10 X 9.5 
Cistern 35 .5 . X 38 .5 
Urinals 6 .4 X 8 .8 
Shop M . No. 503. 

6 .6 X 10 . 10 
Shop M .No . 504 
6 .6 X 10 . 10 
Shop M .No . 505 

13. 10 X 7 . 10 
Open Yard within the Mosque 
(Grave Yard ) 19. 9 X 26.4 , 
Dargha Hazrath Maskin Shah 
Baba within the Mosque 

13 .5 X 13 .6 
Grave Yard Outside Mosque 

146 X 166 


Addl. Chief Executive Officer 


PD - 15 


Karnataka State Board of Wakfs 


